ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಬೆಂಗಳೂರು, ಗುರುವಾರ , ಡಿಸೆಂಬರ್ ೨೦ , ೨೦೧೨ ( ಮಾರ್ಗಶಿರ ೨೯ , ಶಕ ವರ್ಷ ೧೯೩೪) ಸಂಚಿಕೆ ೫೦ 


ಸಂಪುಟ ೧೪೭ 


ಭಾಗ - ೩ 
ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 

ಸಂಬಂಧಿಸಿದ ಅಧಿಸೂಚನೆಗಳು 
IN THE COURT OF 1ST ACMM COURT BANGALORE CITY 


It is hereby notified to the public that the Central police Station Bangalore city have seized the following vehicles as 
unclaimed and such vehicles are lying in the police Station as unclaimed so far. Hence the owners of the properties & vehicles may 


put their claim one month from the date of this publication . 


Bangalore city 


Dated : 20 - 11 - 2012 


1st ACMM MAGISTRATE COURT 

BANGALORE CITY 


Llist of unclaimed vehicles are lying in Central police Station , Bangalore City which have been seized under cases. 


SL 


CR . NO & P .F.NO 


VEHICLE & REG NO 


ENGIN NO 


CHASSIS NO & 


10/05 U/ S 468, 471,420 1.P .C . 

P . E. NO .01/ 2005 


GRY COLOUR INDICA 
CAR KA -05-MA - 2003 


475IDIO1A W2PO6845 


600141 A 
W2P11166 


LF50100443804 / 


02 


10/05 U /S 468, 471,420 I.P.C. 

P . E .NO 05/ 2005 


WHITE COLOUR TOYOTO QUALIS 

KA - 18- M -5056 


9590365 


_ 00 | 


Bangalore city 


Dated : 20 - 11 - 2012 


1st ACMM MAGISTRATE COURT 


BANGALORE CITY 


PR1540 


(೬೦೪೯ ) 


3030 


ಕರ್ನಾಟಕ ರಾಜ್ಯಪತ್ರ ಗುರುವಾರ ಡಿಸೆಂಬರ್ ೨೦ , ೨೦೧೨ 


ಭಾಗ ೩ 


IN THE COURT OF 1ST ACMM COURT BANGALORE CITY 


It is hereby notified to the public that the Central police Station Bangalore city have seized the following vehicles as 
unclaimed and such vehicles are lying in the police Station as unclaimed so far. Hence the owners of the properties & vehicles may 
put their claim one month from the date of this publication . 


Bangalore city 


Dated : 20 - 11 - 2012 


1st ACMM MAGISTRATE COURT 


BANGALORE CITY 


Llist of unclaimed vehicles are lying in Central police Station , Bangalore City which have been seized under cases . 


CHASSIS NO 


CR . NO & P .F.NO 


VEHICLE & REG NO 


ENGIN NO 


56 /2004 U /S 392 I.P . C . P . F. 

NO 32/04 


RED COLOUR TATA SUMO KA -17 -B - 1287 


385013JRQ921103 


Bangalore city 


Dated : 20 - 11 - 2012 


1st ACMM MAGISTRATE COURT 

BANGALORE CITY 


PR . 1541 


IN THE COURT OF 19 ACMM COURT BANGALORE CITY 


It is hereby notified to the public that the Central police Station Bangalore city have seized the following vehicles as 
unclaimed and such vehicles are lying in the police Station as unclaimed so far. Hence the owners of the properties & vehicles may 
put their claim one month from the date of this publication . 


Bangalore city 
Dated : 22- 11- 2012 


1st ACMM MAGISTRATE COURT 

BANGALORE CITY 


Llist of unclaimed vehicles are lying in Centralpolice Station , Bangalore City which have been seized under cases. 


SL 


CHASSIS NO 


CR . NO & P .F .NO 


VEHICLE & REG NO 


ENGIN NO 


WHITE COLOUR MARUTHI 800 CAR KL 


SB3081N 


134 /2000 10/2001 


F8B1N - 1082581 


3B -4477 


71387 


Bangalore city 


Dated : 22 -11 - 2012 


1st ACMM MAGISTRATE COURT 


BANGALORE CITY 


PR . 1468 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ ಗುರುವಾರ ಡಿಸೆಂಬರ್ ೨೦ , ೨೦೧೨ 


೬೦೫೧ 


IN THE COURT OF COMMISSIONER FOR WORKMEN S COMPENSATION BIDAR . 


PROCLAMATION 


No. LOB/WCACr- 31 / 2012, Dated : 1 -10- 2012, 


Applicants : 


v / s 


Respondents : 


Smt. Saleha Begum W /o Late Babu Miyan 


aged : 28 years 


1. Jadhav Chandrakanth S /o Mahadev Rao 

aged Major Occu : Business & Agril R /o Tururi 

village Tq . Ameryo Dist. Manabad (M .P .) 
2 . The Divisional Manager National Ing. Co . Ltd . Divi 

Office Opp mini Vidhan Soudha Main Road , 


Occu : Household R/o Humnabad _ proper Dist . 
Bidar and Six others 


Gulbarga 


Smt. Saleha Begum W /o Late Babu Miyan R /O Humnabad Proper Dist Bidar. Have/has filed application in this court 
claiming compensation stating that Late Babu Miyan was working as Driver uner the Respondenter No. 1 he met with an accident 
arising out of and during the course of employment as a result he died on 28 -4 -2012 


Wherefore , it is hereby notified for the information of these concerned that other dependents if any may file their claim 
application and obejections with 30 days from the date of publication of this proclamation , if no applications on objections are 
received within the specified date the court will proceeded further in thematter. 


COMMISSIONER FOR WORKMEN S 

COMPENSATION , BIDAR . 


P . R . 1396 


ಸಾರಿಗೆ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಸಾರಿಇ 123 ಸಾಅಪ 2012 , ದಿನಾಂಕ : 19 - 7 - 2012. 


ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಹೊಸದಾಗಿ ಆಟೋರಿಕ್ಷಾಗಳಿಗೆ ರಹದಾರಿಯನ್ನು ನೀಡಲು ಹೊರಡಿಸಲಾದ 
ದಿನಾಂಕ : 23 -3 - 2011ರ ಅಧಿಸೂಚನೆ ಸಂಖ್ಯೆ : ಸಾರಿಇ 306 ಸಾಇಪ 2010 ರಲ್ಲಿನ ಷರತ್ತುಗಳಲ್ಲಿ ಈ ಕೆಳಕಂಡ ಮಾರ್ಪಾಡು ಮಾಡಲಾಗಿದೆ. 


: ಯಥಾವತ್ತು ಮುಂದುವರಿಸಲಾಗಿದೆ. 


ಷರತ್ತು ಕ್ರಮ ಸಂಖ್ಯೆ -1 
ಷರತ್ತು ಕ್ರಮ ಸಂಖ್ಯೆ - 2 


: “ಆಟೋರಿಕ್ಷಾ ಚಾಲನ ಅನುಜ್ಞಾನ ಪತ್ರ ಹೊಂದಿರತಕ್ಕಂತಹ ಅಭ್ಯರ್ಥಿಗಳಿಗೆ ಮಾತ್ರ ರಹದಾರಿಯನ್ನು 

ಮಂಜೂರು ಮಾಡತಕ್ಕದ್ದು” ಎಂಬ ಪದಗಳ ನಂತರ ಈ ಕೆಳಕಂಡ ಪದಗಳನ್ನು ಸೇರಿಸಿಕೊಳ್ಳತಕ್ಕದ್ದು. 
“ನಿರುದ್ಯೋಗಿ ಅಂಗವಿಕಲರಿಗೆ ಮತ್ತು ನಿರುದ್ಯೋಗಿ ಮಹಿಳೆಯರಿಗೆ ಈ ಷರತ್ತಿನಿಂದ ವಿನಾಯಿತಿ 
ನೀಡಲಾಗಿದೆ” 


ಷರತ್ತು ಕ್ರಮ ಸಂಖ್ಯೆ - 3 


: ಯಥಾವತ್ತು ಮುಂದುವರಿಸಲಾಗಿದೆ. 
: ಯಥಾವತ್ತು ಮುಂದುವರಿಸಲಾಗಿದೆ. 


ಷರತ್ತು ಕ್ರಮ ಸಂಖ್ಯೆ - 4 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಆರ್ . ಪ್ರಭುಶಂಕರ್ 
ಪೀಠಾಧಿಕಾರಿ , ಸಾರಿಗೆ ಇಲಾಖೆ. 


P. R. 1405 


೬೦೫೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೦ , ೨೦೧೨ 


ಭಾಗ ೩ 


ಕಾರ್ಮಿಕ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಕಾಣ 38 ಕಾಬಾನಿ 2012 , ದಿನಾಂಕ : 22 - 10 - 2012 . 


ಕರ್ನಾಟಕ ಕಾರ್ಖಾನೆಗಳ ನಿಯಮಾವಳಿಗಳು 1969ರ ನಿಯಮ 92 (1) ಪರಂತುಕ ಓದಿಕೊಂಡಂತೆ ನಿಯಮ 92 ( 6) ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು M /s ಜೀನ್ಸ್ ನಿಟ್ ಪ್ರೈವೇಟ್ ಲಿಮಿಟೆಡ್, ನಂ . 20ಎ, 2ಬಿ, 2ನೇ ಫೇಸ್, ಪೀಣ್ಯ ಇಂಡಸ್ಟ್ರಿಯಲ್ 
ಏರಿಯಾ, ಬೆಂಗಳೂರು-58, ಈ ಕಾರ್ಖಾನೆಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ಕೇವಲ ಒಂದು ಪಾಳಿಯಲ್ಲಿ ವೈದ್ಯಾಧಿಕಾರಿಯವರನ್ನು 
ನೇಮಿಸಿಕೊಳ್ಳಲು ಸಂಬಂಧಿಸಿದ ನಿಯಮಗಳಿಂದ ವಿನಾಯ್ತಿ ನೀಡಲಾಗಿದೆ : 


1. ನಿಯಮ ನಿಗದಿಪಡಿಸಿರುವ ನರ್ಸಿಂಗ್ ಸಿಬ್ಬಂದಿ ನೇಮಕಾತಿಯಲ್ಲಿ ಯಾವುದೇ ರಿಯಾಯಿತಿ ಇರುವುದಿಲ್ಲ. ಪ್ರತಿ ಪಾಳಿಯಲ್ಲಿ 

ಆಂಬುಲೆನ್ಸ್ ಕೋಣೆ, ಓರ್ವ ವಿದ್ಯಾರ್ಹತೆಯುಳ್ಳ ನರ್ಸ್ ಅಥವಾ ಡ್ರೆಸ್ಸರ್ ಕಮ್ ಕಾಂಪೌಂಡರ್ ಮತ್ತು ನರ್ಸಿಂಗ್ ಅಟೆಂಡೆಂಟ್ 

ಇವರುಗಳ ಸುಪರ್ದಿನಲ್ಲಿ ಇರತಕ್ಕದ್ದು. 
2 . ನೇಮಕ ಮಾಡಿಕೊಂಡಿರುವ ಹಾಗೂ ಹಾಲಿ ಇರುವ ವೈದ್ಯಾಧಿಕಾರಿಯವರು ಕಾರ್ಖಾನೆ ಕೆಲಸ ನಿರ್ವಹಿಸುವ ಸಮಯದಲ್ಲಿ ಅವಶ್ಯಕತೆ 

ಅನುಸಾರ ಕರೆ ಮಾಡಿದಾಗ ಸದರಿಯವರ ಸೇವೆ ಸಿಗುವಂತಿರಬೇಕು. 
3. Tie-up - Hospital ನ ನೇಮಿಸಿಕೊಳ್ಳಲಾದ ವೈದ್ಯಾಧಿಕಾರಿ ಬದಲಾವಣೆಯಾದಲ್ಲಿ ತಕ್ಷಣ ಇಲಾಖೆಗೆ ಮಾಹಿತಿ ನೀಡುವುದು ಮತ್ತು 

ಇಂತಹ ಬದಲಾವಣೆಯಾದ ಒಂದು ತಿಂಗಳಲ್ಲಿ ಪರ್ಯಾಯ ವ್ಯವಸ್ಥೆ ಮಾಡಿ, ಇಲಾಖೆಯ ಮಂಜೂರಾತಿ ಪಡೆಯುವುದು. ಇದು 
ಕಾರ್ಯಗತವಾಗದಿದ್ದಲ್ಲಿ ಇದನ್ನು ಕಾನೂನುಉಲ್ಲಂಘನೆ ಎಂದು ಪರಿಗಣಿಸಲಾಗುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಬಿ . ಶಿವರಾಮಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಾರ್ಮಿಕ ಇಲಾಖೆ (ಕಾರ್ಖಾನೆ ಮತ್ತು ಬಾಯ್ದರುಗಳು ). 


P . R . 1424 


ಕಾರ್ಮಿಕ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಕಾಇ 61 ಕಾಬಾನಿ 2012, ದಿನಾಂಕ : 20 -10 - 2012. 


ಕಾರ್ಖಾನೆಗಳ ಕಾಯ್ದೆ 1948 ರ ಕಲಂ 66 ಉಪ ವಿಧಿ (1) ( ಬಿ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು 
ಮೆ : ಪ್ರೇಮಸಿ ಇಂಡಸ್ಟ್ರೀಸ್ ಲಿಮಿಟೆಡ್ (ಯೂನಿಟ್ -2) ಏರೋ ಸೆಲ್ ಉತ್ಪಾದನಾ ವಿಭಾಗ, ಪ್ಲಾಟ್ ನಂ . 70ಎ, ಬೈಕಂಪಾಡಿ, ಕೈಗಾರಿಕಾ ಪ್ರದೇಶ, 
ಮಂಗಳೂರು-575 011, ಈ ಕಾರ್ಖಾನೆಯ ಆಡಳಿತವರ್ಗದವರಿಗೆ ಈ ಕಾರ್ಖಾನೆಯಲ್ಲಿ ಕೆಲಸ ಮಾಡುವ ಮತ್ತು 2ನೇ ಪಾಳಿಯಲ್ಲಿ ಕೆಲಸ 
ನಿರ್ವಹಿಸಲು ಲಿಖಿತ ಮೂಲಕ ಒಪ್ಪಿಗೆ ನೀಡಿರುವ ಮಹಿಳಾ ಕಾರ್ಮಿಕರಿಂದ ಎರಡನೇ ಪಾಳಿಯಲ್ಲಿ ಕೆಲಸ ಮಾಡಿಸಿಕೊಳ್ಳಲು ಈ ಕೆಳಕಂಡ ಷರತ್ತುಗಳಿಗೆ 
ಒಳಪಟ್ಟು ಆದೇಶ ಹೊರಡಿಸಿದ ದಿನಾಂಕದಿಂದ ಜಾರಿಗೆ ಬರುವಂತೆ ಅನುಮತಿ ನೀಡಲಾಗಿದೆ. 


1. 2ನೇ ಪಾಳಿಯಲ್ಲಿ ಕೆಲಸ ನಿರ್ವಹಿಸಲು ಮಹಿಳಾ ಕಾರ್ಮಿಕರಿಂದ ಲಿಖಿತ ಅನುಮತಿಯನ್ನು ಪಡೆಯಬೇಕು. 


2 . ರಾತ್ರಿ 10 .00 ಗಂಟೆಯವರೆಗೆ ಕೆಲಸ ನಿರ್ವಹಿಸುವ ಮಹಿಳಾ ಕಾರ್ಮಿಕರನ್ನು ಅವರವರ ಮನೆಗಳಿಗೆ ತಲುಪಿಸಲು ವಾಹನ 


ಸೌಕರ್ಯವನ್ನು ಒದಗಿಸುವುದು. 

ಮಹಿಳಾ ಕಾರ್ಮಿಕರಿಂದ ಯಾವುದೇ ಸಂದರ್ಭದಲ್ಲಿ ಹೆಚ್ಚುವರಿ ಕೆಲಸ ಮಾಡಿಸಬಾರದು. 
4. ವಿನಾಯ್ತಿ ಅವಧಿಯಲ್ಲಿ ಕೆಲಸ ಮಾಡುವ ಮಹಿಳಾ ಕಾರ್ಮಿಕರಿಗೆ ಶಿಶು ಸಂರಕ್ಷಣಾ ಸೌಲಭ್ಯವನ್ನು ಅವರು ಕೆಲಸ 

ನಿರ್ವಹಿಸುವವರೆಗೆ ಒದಗಿಸುವುದು . 
5. ಮಹಿಳಾ ಕಾರ್ಮಿಕರು ಲೈಂಗಿಕ ಕಿರುಕುಳಕ್ಕೆ ಒಳಗಾಗದಂತೆ ಎಲ್ಲಾ ಮುಂಜಾಗ್ರತಾ ಮತ್ತು ಸುರಕ್ಷತಾ ಕ್ರಮ ಕುರಿತು ಕ್ರಮ 

ಕೈಗೊಳ್ಳುವುದು . 


ಭಾಗ ೩ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ ಡಿಸೆಂಬರ್ ೨೦, ೨೦೧೨ 


೬೦೫೩ 


6. ಸದರಿ ಅಧಿಸೂಚನೆಯನ್ನು ಕಾರ್ಖಾನೆಯ ನಾಮಫಲಕದಲ್ಲಿ ಪ್ರದರ್ಶಿಸುವುದು . 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಬಿ . ಶಿವರಾಮಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಾರ್ಮಿಕ ಇಲಾಖೆ (ಕಾರ್ಖಾನೆ ಮತ್ತು ಬಾಯ್ದರುಗಳು ). 


P . R . 1426 


ಪೊಲೀಸ್ ಕಮೀಷನರ್‌ರವರ ಕಛೇರಿ, ನಂ . 1, ಇನ್‌ಫೆಂಟ್ರಿ ರಸ್ತೆ, ಬೆಂಗಳೂರು ನಗರ 


ಅಧಿಸೂಚನೆ 


ಸಂಖ್ಯೆ : 29 / ಅ. ಸೂ ./ ಅಸಿಪಿ/ ಸಂ . ವಿ / 2012 , ಬೆಂಗಳೂರು, ದಿನಾಂಕ : 4 - 10 - 2012. 


ಬೆಂಗಳೂರು ನಗರ- ವಿಲ್ಸನ್‌ಗಾರ್ಡನ್ ಸಂಚಾರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವ ಹೆಚ್ . ಸಿದ್ದಯ್ಯ ರಸ್ತೆಯು ಊರ್ವಶಿ ಜಂಕ್ಷನ್‌ನಿಂದ 
ವಿಲ್ಸನ್‌ಗಾರ್ಡನ್ 12ನೇ ಕ್ರಾಸ್‌ವರೆಗೆ ಪಶ್ಚಿಮದಿಂದ ಪೂರ್ವದ ಕಡೆಗೆ ಹಾದು ಹೋಗುತ್ತದೆ. ಈ ರಸ್ತೆಯಲ್ಲಿ ಹಾಲಿ ಊರ್ವಶಿ ಜಂಕ್ಷನ್‌ನಿಂದ ಕೆ.ಹೆಚ್. 
ರಸ್ತೆ, ಜಂಕ್ಷನ್‌ವರೆಗೆ ಪಶ್ಚಿಮದಿಂದ ಪೂರ್ವದ ಕಡೆಗೆ ಏಕಮುಖ ವಾಹನ ಸಂಚಾರ ವ್ಯವಸ್ಥೆ ಜಾರಿಯಲ್ಲಿದ್ದು ರಸ್ತೆಯ ಎರಡೂ ಕಡೆಗಳಲ್ಲಿ ವಾಹನಗಳ 
ಹಳೇ ಬಿಡಿ ಭಾಗಗಳನ್ನು ಮಾರಾಟ ಮಾಡುವ ಗುಜರಿ ಅಂಗಡಿಗಳಿದ್ದು, ಪ್ರತಿನಿತ್ಯ ಅತಿಯಾದ ಜನಸಂದಣಿ ಹಾಗೂ ವಾಹನ ಸಂಚಾರದಿಂದ 

ರ ಜೊತೆಗೆ ರಸ್ತೆಯು ಊರ್ವಶಿ ಜಂಕ್ಷನ್‌ನಿಂದ ಸುಧಾಮ ನಗರ 4ನೇ ಕ್ರಾಸ್‌ವರೆಗೆ ಕಿರಿದಾಗಿರುವುದರಿಂದ ಊರ್ವಶಿ ಜಂಕ್ಷನ್ 
ಕಡೆಯಿಂದ ಸುಧಾಮನಗರ 4ನೇ ಕ್ರಾಸ್ ರಸ್ತೆಯವರೆಗೆ ಹೆಚ್. ಸಿದ್ದಯ್ಯ ರಸ್ತೆಯಲ್ಲಿ ಪೀಕ್ ಅವರ್ ವೇಳೆಯಲ್ಲಿ ವಾಹನ ಸಂಚಾರವು ಮಂದಗತಿಯಲ್ಲಿ 
ಸಾಗುತ್ತಿರುತ್ತದೆ. ಈ ರಸ್ತೆಯಲ್ಲಿ ನ್ಯಾಯದೇಗುಲ ಮತ್ತು ಕೊಳದ ಮಠವಿರುತ್ತದೆ. ನ್ಯಾಯದೇಗುಲಕ್ಕೆ ಪ್ರತಿನಿತ್ಯ ನ್ಯಾಯಾಧೀಶರು, ವಕೀಲರು, ಕಕ್ಷಿದಾರರು 
ಮತ್ತು ಸಾರ್ವಜನಿಕರು ಬರುತ್ತಿರುತ್ತಾರೆ. ಜೊತೆಗೆ ಈ ನ್ಯಾಯಾಲಯಕ್ಕೆ ಆಗಾಗ್ಗೆ ಮೇಲ್ದರ್ಜೆ ನ್ಯಾಯಾಲಯಗಳ ನ್ಯಾಯಾಧೀಶರು ಮತ್ತು ಗಣ್ಯ ವ್ಯಕ್ತಿಗಳು 
ಬರುವ ಸಮಯದಲ್ಲಿ ಹೆಚ್ . ಸಿದ್ದಯ್ಯ ರಸ್ತೆಯಲ್ಲಿ ಊರ್ವಶಿ ಜಂಕ್ಷನ್‌ನಿಂದ ಸುಗಮ ವಾಹನ ಸಂಚಾರಕ್ಕೆ ತುಂಬಾ ತೊಂದರೆಯಾಗುತ್ತಿದೆ. 

ಸುಧಾಮ ನಗರ 8ನೇ ಕ್ರಾಸ್‌ನಿಂದ ಕೆ.ಹೆಚ್ , ಜಂಕ್ಷನ್‌ವರೆಗಿನ ಹೆಚ್. ಸಿದ್ದಯ್ಯ ರಸ್ತೆಯು ಸುಮಾರು 40 ಅಡಿ ಅಗಲದಿಂದ ಕೂಡಿದ್ದು, 
ಸಾರ್ವಜನಿಕ ಸುಗಮ ವಾಹನ ಸಂಚಾರದ ಹಿತದೃಷ್ಟಿಯಿಂದ ಹೆಚ್ . ಸಿದ್ದಯ್ಯ ರಸ್ತೆಯಲ್ಲಿ ಸುಧಾಮನಗರ 8ನೇ ಕ್ರಾಸ್‌ನಿಂದ ಕೆ .ಹೆಚ್, ಜಂಕ್ಷನ್‌ವರೆಗೆ ಈ 
ಹಿಂದೆ ಇದ್ದ ಏಕ ಮುಖ ಸಂಚಾರ ವ್ಯವಸ್ಥೆಯನ್ನು ಮಾರ್ಪಡಿಸಿ ಸುಮಾರು ಆರುನೂರ ಐವತ್ತು ( 650) ಅಡಿಗಳಷ್ಟು ದ್ವಿಮುಖ ವಾಹನ ಸಂಚಾರಕ್ಕೆ 
ಅನುವು ಮಾಡಿಕೊಟ್ಟು ಈ ಭಾಗದಲ್ಲಿ ರಸ್ತೆಯ ಎರಡೂ ಕಡೆ ಎಲ್ಲಾ ವಾಹನಗಳ ನಿಲುಗಡೆಯನ್ನು ನಿಷೇಧಿಸುವುದು ಅವಶ್ಯಕವಾಗಿ ಕಂಡುಬಂದಿರುತ್ತದೆ. 


ಆದ್ದರಿಂದ ಕಲಂ 115 ಮೋಟಾರ್ ವಾಹನ ಕಾಯ್ದೆ 1988 ಹಾಗೂ ಕಲಂ 3 ಟ್ರಾಫಿಕ್ ಕಂಟ್ರೋಲ್ ಆಕ್ಟ್ 1960ರ ಪ್ರಕಾರ ನನಗೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಬಿ. ಜಿ . ಜ್ಯೋತಿಪ್ರಕಾಶ್ ಮಿರ್ಜಿ, ಐ . ಪಿ.ಎಸ್, ಪೋಲೀಸ್ ಕಮೀಷನರ್, ಬೆಂಗಳೂರು ನಗರ ಆದ ನಾನು 
ವಿಲ್ಸನ್‌ಗಾರ್ಡನ್ ಸಂಚಾರ ಪೊಲೀಸ್ ಠಾಣಾ ವ್ಯಾಪ್ತಿಯ ಹೆಚ್ . ಸಿದ್ದಯ್ಯ ರಸ್ತೆಯಲ್ಲಿ ಈ ಕೆಳಕಂಡಂತೆ ಸಂಚಾರ ಮಾರ್ಪಾಡುಗಳನ್ನು ಮಾಡಿ ಜಾರಿಗೆ 
ತರಲು ಆದೇಶಿಸಿರುತ್ತೇನೆ. 


ಹೆಚ್. ಸಿದ್ದಯ್ಯ ರಸ್ತೆ : ಹೆಚ್. ಸಿದ್ದಯ್ಯ ರಸ್ತೆಯಲ್ಲಿ ಸುಧಾಮನಗರ 8ನೇ ಕ್ರಾಸ್ ನಿಂದ ಕೆ.ಹೆಚ್, ಜಂಕ್ಷನ್‌ವರೆಗೆ ಈ 
ಹಿಂದೆ ಜಾರಿಯಲ್ಲಿದ್ದ ಏಕಮುಖ ಸಂಚಾರ ವ್ಯವಸ್ಥೆಯನ್ನು ಮಾರ್ಪಡಿಸಿ ಸುಮಾರು ಆರುನೂರ ಐವತ್ತು (650) ಅಡಿಗಳಷ್ಟು 
ದ್ವಿಮುಖ ವಾಹನ ಸಂಚಾರಕ್ಕೆ ಅವಕಾಶ ಕಲ್ಪಿಸಿಕೊಡಲಾಗಿದೆ. ಹಾಗೂ ಈ ಭಾಗದಲ್ಲಿ ರಸ್ತೆಯ ಎರಡೂ ಕಡೆ ಎಲ್ಲಾ ರೀತಿಯ 
ವಾಹನಗಳ ನಿಲುಗಡೆಯನ್ನು ನಿಷೇಧಿಸಲಾಗಿದೆ. 


ಅಂತೆಯೇ ಕಲಂ 116 ಮೋಟಾರ್ ವಾಹನ ಕಾಯ್ದೆ 1988 ಹಾಗೂ ಕಲಂ 4 ಕರ್ನಾಟಕ ಟ್ರಾಫಿಕ್ ಕಂಟ್ರೋಲ್ ಆಕ್ಟ್ 1960 ರಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಉಪಯೋಗಿಸಿಕೊಂಡು ಮೇಲ್ಕಂಡ ಏಕ ಮುಖ ಸಂಚಾರ ಹಾಗೂ ಇನ್ನಿತರೆ ಸಂಚಾರ ಮಾರ್ಪಾಡುಗಳನ್ನು 
ಜಾರಿಗೊಳಿಸಲು ಬೇಕಾದ ಅಗತ್ಯ ಸೂಚನಾ ಘಟಕಗಳನ್ನು ಸೂಕ್ತ ಸ್ಥಳಗಳಲ್ಲಿ ಅಳವಡಿಸಲು ಸ್ಥಳೀಯ ಅಧಿಕಾರಿಗಳಿಗೆ ಆದೇಶಿಸಿರುತ್ತೇನೆ. 

ಈ ಮೇಲ್ಕಂಡ ವ್ಯವಸ್ಥೆಯನ್ನು ದಿನಾಂಕ : 11 -10 - 2012 ರಿಂದ ಜಾರಿಗೆ ಬರುವಂತೆ ಆದೇಶಿಸಿರುತ್ತೇನೆ. 
ಈ ಆದೇಶವನ್ನು ನಾನು ಈ ದಿವಸ ಅಂದರೆ ದಿನಾಂಕ : 4 - 10 -2012 ರಂದು ನನ್ನ ಸಹಿ ಮತ್ತು ಮುದ್ರೆಯೊಂದಿಗೆ ನೀಡಿರುತ್ತೇನೆ. 


ಬಿ. ಜಿ. ಜ್ಯೋತಿಪ್ರಕಾಶ್ ಮಿರ್ಜಿ 
ಪೋಲೀಸ್ ಕಮೀಷನರ್ , 
ಬೆಂಗಳೂರು ನಗರ 


P . R . 1400 


ಭಾಗ ೩ 


೬೦೫೪ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೦ , ೨೦೧೨ - 
ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ , ಉಪ ವಿಭಾಗ -2 , ಬಳ್ಳಾರಿ 

ಪ್ರಕಟಣೆ 
ಸಂಖ್ಯೆ : ಕಾಅಬ - 2/ಕಾನಪ/ ಸಿಆರ್ -351 /2012 (ಎಫ್), ದಿನಾಂಕ : 3-10- 2012 . 


ಪ್ರತಿವಾದಿಗಳು 


ಅರ್ಜಿದಾರರು 


ವಿರುದ್ಧ 


1. ಶ್ರೀಮತಿ ಚಂದ್ರಮ್ಮ ಗಂಡ ಲೇಟ್ ಗಿಡ್ಡಪ್ಪ, 38 ವರ್ಷ 
2 . ಶ್ರೀ ಗಿರೀಶ್ ತಂದೆ ಲೇಟ್ ಗಿಡ್ಡಯ್ಯ , 20 ವರ್ಷ 
3. ಶ್ರೀ ಹರೀಶ್ ತಂದೆ ಲೇಟ್ ಗಿಡ್ಡಯ್ಯ 18 ವರ್ಷ 
4. ರಾಜೇಶ್ವರಿ ತಂದೆ ಲೇಟ್ ಗಿಡ್ಡಯ್ಯ 16 ವರ್ಷ 
5. ವಾಣಿಶ್ರೀ ತಂದೆ ಲೇಟ್ ಗಿಡ್ಡಯ್ಯ 14 ವರ್ಷ 


1. ಶ್ರೀ ಸೋನಿ ಥಾಮಸ್ ತಂದೆ ಟಿ.ಕೆ . ಥಾಮಸ್ , 

ಮೆ : ಸೆಕ್ಯೂರಿಟಿ ಕಂಪನಿ, ರುಕ್ಕಿಣಿ 
ಅಪಾರ್ಟ್‌ಮೆಂಟ್ಸ್, 3ನೇ ಮೇನ್, ನ್ಯೂ ಬೆಲ್ 

ರಸ್ತೆ, ಎಂ.ವಿ . 2ನೇ ಸ್ಟೇಜ್, ಬೆಂಗಳೂರು-94 
2. ಶ್ರೀ ಸುರೇಶ್ ಕುಮಾರ್ ಎಂ . ತಂದೆ 

ಸಿ. ಎಂ.ಎಲ್. ವೆಂಕಣ್ಣ ಶೆಟ್ಟಿ, ಮ್ಯಾನೇಜರ್ , 
ಲಕ್ಷ್ಮೀ ವಿಲಾಸ ಬ್ಯಾಂಕ್ , ಭುವನಗಿರಿ 
ಕಾಲೋನಿ, ಸಿರುಗುಪ್ಪ ರಸ್ತೆ, ಬಳ್ಳಾರಿ. 


ವಾಸ : ಬಂಡಿಹಟ್ಟಿ , ಸೆಂಟ್ರಲ್ ಶಾಲೆ ಹತ್ತಿರ , ಬಳ್ಳಾರಿ 


ಈ ಮೇಲ್ಕಂಡ ಅರ್ಜಿದಾರರು ಮೃತ ಗಿಡ್ಡಯ್ಯರವರು 1ನೇ ಪ್ರತಿವಾದಿಯವರ ಮಾಲೀಕತ್ವದ ಸೆಕ್ಯೂರಿಟಿ ಗಾರ್ಡ್ನಾಗಿ ಕೆಲಸ 
ನಿರ್ವಹಿಸುತ್ತಿದ್ದು, ದಿನಾಂಕ 22 - 9 - 2012ರಂದು 2ನೇ ಪ್ರತಿವಾದಿಯವರ ಆದೇಶದ ಮೇರೆಗೆ ಕಾರ್ಯ ನಿರ್ವಹಿಸುತ್ತಿದ್ದಾಗ ಅಪಘಾತ ಉಂಟಾಗಿ 
ಮೃತಪಟ್ಟಿರುತ್ತಾನೆಂದು, ಹಾಗೂ ತಾವು ಮೃತನ ವಾರಸುದಾರ ಮತ್ತು ಅವಲಂಭಿತರೆಂದು ಹೇಳಿ ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆ ಅಡಿಯಲ್ಲಿ ಮೃತನ 
ಬಾಯ್ತು ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. 

ಈ ಮೂಲಕ ಸಾರ್ವಜನಿಕರಿಗೆ ಹಾಗೂ ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಮೃತನಿಗೆ ಸಂಬಂಧಿಸಿದಂತೆ ಬೇರೆ ಯಾರಾದರೂ 
ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಕೋರಿದಲ್ಲಿ, ಅಂಥವರು ಈ ಪ್ರಕಟಣೆ ಈ ನ್ಯಾಯಾಲಯದ ನಾಮಫಲಕ ಹಾಗೂ ಕರ್ನಾಟಕ ರಾಜ್ಯ 
ಪತ್ರದಲ್ಲಿ ಪ್ರಕಟಗೊಂಡ 30 ದಿನಗಳೊಳಗಾಗಿ ಆಕ್ಷೇಪಣೆಗಳು ಏನಾದರೂ ಇದ್ದಲ್ಲಿ ಸಲ್ಲಿಸತಕ್ಕದ್ದು, ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ 
ಮಾಡಲಾಗುವುದಿಲ್ಲ. 


PR. 1420 


ಎ. ಎಂ . ಕೃಷ್ಣಮೂರ್ತಿ , 

ಕಾರ್ಮಿಕ ಅಧಿಕಾರಿ ಹಾಗೂ 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು , ಉಪ ವಿಭಾಗ - 2. ಬಳ್ಳಾರಿ. 


ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ , ಉಪ ವಿಭಾಗ -2, ಬಳ್ಳಾರಿ 


ಪ್ರಕಟಣೆ 


ಸಂಖ್ಯೆ : ಕಾಅಬ -2 /ಕಾನಪ/ ಸಿಆರ್ - 357 /2012 (ಎಫ್), ದಿನಾಂಕ : 3 -10 - 2012 . 


ಅರ್ಜಿದಾರರು 


ವಿರುದ್ದ 


ಶ್ರೀಮತಿ ಶ್ವೇತಾ ಎನ್. ದೇಶ್‌ಮುಖ್ ಗಂಡ ಲೇಟ್ 

ನಾಗರಾಜ್ , 29 ವರ್ಷ 
2. ಮೈನರ್ ಶ್ರೀನಿವಾಸ್‌ ನಾಗರಾಜ್ ದೇಶ್‌ಮುಖ್ ತಂದೆ 

ಲೇಟ್ ನಾಗರಾಜ್ , 06 ವರ್ಷ 


ಪ್ರತಿವಾದಿಗಳು 
1. ಶ್ರೀ ಕುಮಾರ್‌ಗೌಡ, ಮೆ : ಬಿ.ಕೆ. ಜಿ . ಮೈನ್ಸ್ 

ಕಂಪನಿ , ಸಿಂಡಿಕೇಟ್ ಬ್ಯಾಂಕ್ , ಎಲ್. ಬಿ . 

ಕಾಲೋನಿ, ಸಂಡೂರು 
2. ದಿ ಡಿವಿಜನಲ್ ಮ್ಯಾನೇಜರ್, 

ಮೆ : ಯುನೈಟೆಡ್ ಇಂಡಿಯಾ ಇನ್ಸೂರೆನ್ಸ್ 
ಕಂಪನಿ , ಲಿಮಿಟೆಡ್ , ಬಳ್ಳಾರಿ 


ವಾಸ : ಭಾಗ್ಯ ಜ್ಯೋತಿ ಕಾಲೋನಿ, 13ನೇ ವಾರ್ಡ್, 
ಸಂಡೂರು, ಬಳ್ಳಾರಿ ಜಿಲ್ಲೆ. 


ಈ ಮೇಲ್ಕಂಡ ಅರ್ಜಿದಾರರು ಮೃತ ನಾಗರಾಜ್‌ರವರು 1ನೇ ಪ್ರತಿವಾದಿಯವರ ಮಾಲೀಕತ್ವದ ಸಂಸ್ಥೆಯಲ್ಲಿ ನೌಕರನಾಗಿ ಕೆಲಸ 
ನಿರ್ವಹಿಸುತ್ತಿದ್ದು, ದಿನಾಂಕ 20 - 06 - 2009ರಂದು 1ನೇ ಪ್ರತಿವಾದಿಯವರ ಆದೇಶದ ಮೇರೆಗೆ ಕಾರ್ಯ ನಿರ್ವಹಿಸುತ್ತಿದ್ದಾಗ ಅಪಘಾತ ಉಂಟಾಗಿ 
ಮೃತಪಟ್ಟಿರುತ್ತಾನೆಂದು, ಹಾಗೂ ತಾವು ಮೃತನ ವಾರಸುದಾರ ಮತ್ತು ಅವಲಂಭಿತರೆಂದು ಹೇಳಿ ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆ ಅಡಿಯಲ್ಲಿ ಮೃತನ 
ಬಾಬ್ಬು ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೦ , ೨೦೧೨ 


೬೦೫೫ 


ಈ ಮೂಲಕ ಸಾರ್ವಜನಿಕರಿಗೆ ಹಾಗೂ ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಮೃತನಿಗೆ ಸಂಬಂಧಿಸಿದಂತೆ ಬೇರೆ ಯಾರಾದರೂ 
ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಕೋರಿದಲ್ಲಿ, ಅಂಥವರು ಈ ಪ್ರಕಟಣೆ ಈ ನ್ಯಾಯಾಲಯದ ನಾಮಫಲಕ ಹಾಗೂ ಕರ್ನಾಟಕ ರಾಜ್ಯ 
ಪತ್ರದಲ್ಲಿ ಪ್ರಕಟಗೊಂಡ 30 ದಿನಗಳೊಳಗಾಗಿ ಆಕ್ಷೇಪಣೆಗಳು ಏನಾದರೂ ಇದ್ದಲ್ಲಿ ಸಲ್ಲಿಸತಕ್ಕದ್ದು, ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ 
ಮಾಡಲಾಗುವುದಿಲ್ಲ. 


P . R . 1421 


ಎ. ಎಂ . ಕೃಷ್ಣಮೂರ್ತಿ , 
ಕಾರ್ಮಿಕ ಅಧಿಕಾರಿ ಹಾಗೂ 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 

ಉಪ ವಿಭಾಗ -2. ಬಳ್ಳಾರಿ. 


ವಿರುದ್ಧ 


ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಉಪ ವಿಭಾಗ -2, ಬಳ್ಳಾರಿ 

ಪ್ರಕಟಣೆ 
ಸಂಖ್ಯೆ : ಕಾಅಬ - 2 / ಕಾನಪ/ ಸಿಆರ್ - 358/2012 ( ಎಫ್), ದಿನಾಂಕ : 3 - 10 - 2012. 

ಪ್ರತಿವಾದಿಗಳು 
ಅರ್ಜಿದಾರರು 

ಶ್ರೀ ಕುಮಾರ್‌ಗೌಡ 
1. ಶ್ರೀ ಬಾಷಸಾಬ್ ತಂದೆ ಖಾದರ್‌ವಲಿಸಾಬ್, 70 ವರ್ಷ, 
2. ಶ್ರೀಮತಿ ಕೆ. ಜಲಾಲ್ ಬೀ ಗಂಡ ಕೆ. ಬಾಷಾಸಾಬ್, 60 

ಮೆ : ಬಿ.ಕೆ. ಜಿ. ಮೈನ್ಸ್ ಕಂಪನಿ, ಸಿಂಡಿಕೇಟ್ ಬ್ಯಾಂಕ್ , 
ವರ್ಷ, 

ಎಲ್. ಬಿ. ಕಾಲೋನಿ, ಸಂಡೂರು. 

ದಿ ಡಿವಿಜನಲ್ ಮ್ಯಾನೇಜರ್, 
ಕೇರಾಫ್ : ತಪಾಲ್ ರಾಜ ಸಾಬ್, ಹೊಸದರೋಜಿ ಗ್ರಾಮ , 

ಮೆ : ಯುನೈಟೆಡ್ ಇಂಡಿಯಾ ಇನ್ಸೂರೆನ್ಸ್ ಕಂಪ. ಲಿ.ಬಳ್ಳಾರಿ 
ಸಂಡೂರು ತಾಲ್ಲೂಕು, ಬಳ್ಳಾರಿ ಜಿಲ್ಲೆ. 


1, 


O) 


ಮೇಲ್ಕಂಡ ಅರ್ಜಿದಾರರು ಮೃತ ಖಾಜ ರವರು 1ನೇ ಪ್ರತಿವಾದಿಯವರ ಮಾಲೀಕತ್ವದ ಸಂಸ್ಥೆಯಲ್ಲಿ ನೌಕರನಾಗಿ ಕೆಲಸ 
ನಿರ್ವಹಿಸುತ್ತಿದ್ದು, ದಿನಾಂಕ 20 - 6 - 2009ರಂದು 1ನೇ ಪ್ರತಿವಾದಿಯವರ ಆದೇಶದ ಮೇರೆಗೆ ಕಾರ್ಯ ನಿರ್ವಹಿಸುತ್ತಿದ್ದಾಗ ಅಪಘಾತ ಉಂಟಾಗಿ 
ಮೃತಪಟ್ಟಿರುತ್ತಾನೆಂದು, ಹಾಗೂ ತಾವು ಮೃತನ ವಾರಸುದಾರ ಮತ್ತು ಅವಲಂಭಿತರೆಂದು ಹೇಳಿ ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆ ಅಡಿಯಲ್ಲಿ ಮೃತನ 
ಬಾಲ್ಕು ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. 

ಈ ಮೂಲಕ ಸಾರ್ವಜನಿಕರಿಗೆ ಹಾಗೂ ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಮೃತನಿಗೆ ಸಂಬಂಧಿಸಿದಂತೆ ಬೇರೆ ಯಾರಾದರೂ 
ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಕೋರಿದಲ್ಲಿ, ಅಂಥವರು ಈ ಪ್ರಕಟಣೆ ಈ ನ್ಯಾಯಾಲಯದ ನಾಮಫಲಕ ಹಾಗೂ ಕರ್ನಾಟಕ ರಾಜ್ಯ 
ಪತ್ರದಲ್ಲಿ ಪ್ರಕಟಗೊಂಡ 30 ದಿನಗಳೊಳಗಾಗಿ ಆಕ್ಷೇಪಣೆಗಳು ಏನಾದರೂ ಇದ್ದಲ್ಲಿ ಸಲ್ಲಿಸತಕ್ಕದ್ದು, ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ 
ಮಾಡಲಾಗುವುದಿಲ್ಲ. 

ಎ. ಎಂ . ಕೃಷ್ಣಮೂರ್ತಿ, 

ಕಾರ್ಮಿಕ ಅಧಿಕಾರಿ ಹಾಗೂ 
P . R . 1422 

ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ಉಪ ವಿಭಾಗ - 2 . ಬಳ್ಳಾರಿ . 


ಸಹಕಾರ ಸಂಘಗಳ ಉಪನಿಬಂಧಕರ ಕಾರ್ಯಾಲಯ , ಕೋಲಾರ ಜಿಲ್ಲೆ, ಕೋಲಾರ 


ಕ್ರಮ ಸಂಖ್ಯೆ/ ಡಿಆರ್‌ಕೆ / ಎಲ್‌ಕ್ಯೂಡಿ/ ಸಿಆರ್ 25 /2012 - 13 , ದಿನಾಂಕ 29 -9 - 2012 
ವಿಷಯ :- ಕಾರ್ಯವನ್ನು ನಿರ್ವಹಿಸದೇ ಸ್ಥಗಿತಗೊಂಡಿರುವ ಜೊನ್ನಪಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ (ನಿ), ಶ್ರೀನಿವಾಸಪುರ 

ತಾಲ್ಲೂಕು ಈ ಸಂಘವನ್ನು ಸಮಾಪನೆಗೆ ಒಳಪಡಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವ ಬಗ್ಗೆ. 
ಉಲ್ಲೇಖ:- ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪವಿಭಾಗ , ಕೋಲಾರ ರವರ ಪತ್ರ ಸಂಖ್ಯೆ:ಎಆರ್‌49/ 

ಸಮಾಪನೆ /ಸಿಆರ್ - 02 / 2012 - 13 ದಿನಾಂಕ: 3 - 9 - 2012. 


ಪ್ರಸ್ತಾವನೆ: 

ಜೊನ್ನಪಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ( ನಿ), ಶ್ರೀನಿವಾಸಪುರ ತಾಲ್ಲೂಕು ಇದು ತನ್ನ ಕಾರ್ಯವನ್ನು ನಿರ್ವಹಿಸದೇ 
ಸ್ಥಗಿತಗೊಂಡಿರುವುದಾಗಿ ಸಂಘವನ್ನು ಪುನ:ಶ್ವೇತನಗೊಳಿಸಲು ಸಾಧ್ಯವಿಲ್ಲದಿರುವುದರಿಂದ ಸಮಾಪನೆಗೊಳಿಸಬೇಕೆಂದು ಉಲ್ಲೇಖದ ಪತ್ರದಲ್ಲಿ ಕೋಲಾರ 
ಉಪವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಶಿಫಾರಸ್ಸು ಮಾಡಿರುತ್ತಾರೆ. 


೬೦೫೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೦ , ೨೦೧೨ 


ಭಾಗ ೩ 


ಅಲ್ಲದೇ ಕೋಲಾರ ಹಾಲು ಒಕ್ಕೂಟದ ಅಧಿಕಾರಿಗಳು ಸಹ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸಂಘವು ತನ್ನ ಬೈಲಾ ರೀತ್ಯಾ ಕಾರ್ಯ 
ನಿರ್ವಹಿಸದಂತೆ ಸ್ಥಗಿತಗೊಂಡಿದ್ದು, ಈ ಸಂಘವನ್ನು ಮುಂದುವರೆಸುವುದರಿಂದ ಸದಸ್ಯರಿಗೆ ಯಾವುದೇ ಪ್ರಯೋಜನ ಇಲ್ಲದಿರುವುದರಿಂದ ಕರ್ನಾಟಕ 
ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72ರನ್ವಯ ಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟಿರುವುದಾಗಿ ತಿಳಿಸಿರುತ್ತಾರೆ. 


ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಹಾಗೂ ಕೋಲಾರ ಹಾಲು ಒಕ್ಕೂಟದ ಅಧಿಕಾರಿಗಳ ಮತ್ತು ಕೋಲಾರ ಉಪವಿಭಾಗದ ಸಹಕಾರ 
ಸಂಘಗಳ ಸಹಾಯಕ ನಿಬಂಧಕರ ಅಭಿಪ್ರಾಯದಂತೆ ಹಾಗೂ ಶಿಫಾರಸ್ಸು ಮೇರೆಗೆ ಸಂಘವನ್ನು ಸಮಾಪನೆಗೊಳಿಸುತ 
ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡಿ ಈ ಕೆಳಕಂಡಂತೆ ಆದೇಶವನ್ನು ಹೊರಡಿಸಿದೆ. 


ಆದೇಶ 


ಈ ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72( 2)( ಇ) ಅನ್ವಯ ಹಾಗೂ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಎಂಡಬ್ಲ್ಯೂ /69 /ಸಿಎಲ್ಎಂ/ 2001 ದಿನಾಂಕ:21 - 11 -2001 ರಂತೆ ದತ್ತವಾದ ಅಧಿಕಾರವನ್ನು ಪ್ರಯೋಗಿಸಿ 
ಡಿ. ಬಿ. ಲಿಂಗಣ್ಣಯ್ಯ ಸಹಕಾರ ಸಂಘಗಳ ಉಪನಿಬಂಧಕರು , ಕೋಲಾರ ಜಿಲ್ಲೆ, ಕೋಲಾರ ಆದ ನಾನು ಜೊನ್ನಪಲ್ಲಿ ಹಾಲು ಉತ್ಪಾದಕರ ಸಂಘ ( ನಿ), 
ಜೊನ್ನಪಲ್ಲಿ , ಶ್ರೀನಿವಾಸಪುರ ತಾಲ್ಲೂಕು ಈ ಸಂಘವನ್ನು ಸಮಾಪನೆಗೊಳಿಸಿ ಸಂಘಕ್ಕೆ ಸಹಕಾರ ಅಭಿವೃದ್ಧಿ ಅಧಿಕಾರಿ , ಶ್ರೀನಿವಾಸಪುರ ತಾಲ್ಲೂಕು 
ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಿ ಆದೇಶವನ್ನು ಹೊರಡಿಸಿರುತ್ತೇನೆ. 

ಸಂಘದ ಸಮಾಪನಾಧಿಕಾರಿಗಳು ಸಂಘದ ಸಂಪೂರ್ಣ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ - ಜವಾಬ್ದಾರಿಗಳನ್ನು 3 ತಿಂಗಳ ಒಳಗಾಗಿ 
ವಿಲೇವಾರಿ ಮಾಡಿ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ಸೂಚಿಸಿದೆ. 


ಈ ಆದೇಶವನ್ನು ನನ್ನ ಸಹಿ ಮತ್ತು ಕಛೇರಿ ಮೊಹರಿನೊಂದಿಗೆ ದಿನಾಂಕ: 29 - 9 - 2012ರಂದು ಹೊರಡಿಸಿದೆ. 


ಸಹಕಾರ ಸಂಘಗಳ ಉಪನಿಬಂಧಕರು 
ಕೋಲಾರ ಜಿಲ್ಲೆ,ಕೋಲಾರ 


P . R . 1413 


ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ , ಉಪ- ವಿಭಾಗ ನಂ -2, ವಿಜಾಪೂರ 


ಪ್ರಕಟಣೆ 


ಸಂಖ್ಯೆ : ಕಾ . ಅ . ಬಿ - 2 . ಕಾ . ನ . ಪ : ಮಪ: ಎಸ್ . ಆರ್ . ನಂ : 59 / 2012, ದಿನಾಂಕ: 18 - 10 - 2012 


ಅರ್ಜಿದಾರರು 
ಶ್ರೀ ಶಂಕರಪ್ಪ ತಂದೆ ಅಡಿವೆಪ್ಪ ಚಲವಾದಿ, ಮತ್ತು 
ಇತರರು, ಸಾ : 

ರೋಣಿಹಾಳ , ತಾ : ಮುದ್ದೇಬಿಹಾಳ , 
ಜಿಲ್ಲೆ, ವಿಜಾಪುರ 


ಪ್ರತಿವಾದಿಗಳು 
1) ಶ್ರೀ ಸಂಗಪ್ಪ ತಂದೆ ರಾಮಪ್ಪ ಹುಚ್ಚಪ್ಪಗೊಳ ಸಾ :ಕೋಲಾರ , ತಾ : ಬಸವನ 

ಬಾಗೇವಾಡಿ , ಜಿಲ್ಲೆ: ವಿಜಾಪುರ. 
2) ದಿ ಬ್ರಾಂಚ್ ಮಾನೇಜರ್, ದಿ ಓರಿಯಂಟಲ್ ಇನ್ನೂರನ್ಸ್ ಕ೦ . ಲಿ., 

ವಿಜಾಪುರ 


ಗಿ 


ಮೇಲ್ಕಾಣಿಸಿದ ಅರ್ಜಿದಾರರು ಈ ನ್ಯಾಯಾಲಯದಲ್ಲಿ ಅರ್ಜಿಯೊಂದನ್ನು ಸಲ್ಲಿಸಿ , ಶ್ರೀ ಲೋಹಿತ ಶಂಕರಪ್ಪ ಚಲವಾದಿ ಇವರು 
ಪ್ರತಿವಾದಿಗಳ ಬಳಿ ಕೆಲಸ ನಿರ್ವಹಿಸುವಾಗ ಮತ್ತು ಕೆಲಸದ ಪರಿಣಾಮದಿಂದಾಗಿ ದಿನಾಂಕ: 16 - 09 -2012 ರಂದು ಅಪಘಾತಕ್ಕೀಡಾಗಿ 
ಮೃತನಾಗಿರುತ್ತಾನೆಂದು, ಅಲ್ಲದೇ ತಾವು ಮೃತರ ಅವಲಂಬಿತರಾಗಿರುವುದರಿಂದ ಕಾಯ್ದೆಯನ್ವಯ ತಮಗೆ ಬರಬೇಕಾದ ಪರಿಹಾರದ 
ಹಣವನ್ನು ಪ್ರತಿವಾದಿಗಳಿಂದ ಕೊಡಿಸಿಕೊಡಬೇಕೆಂದು ವಿನಂತಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ, ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು 
ಕೇಳಿಕೊಳ್ಳುವುದಾದರೇ , ಅಂಥವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ / ಈ ನ್ಯಾಯಾಲಯದ ಸೂಚನಾ ಫಲಕದಲ್ಲಿ ಪ್ರಕಟವಾದ 
30 ದಿನಗಳೊಳಗಾಗಿ ತಮ್ಮ ಪರ ಆಕ್ಷೇಪಣೆಯಾಗಲೀ ಅಥವಾ ಅರ್ಜಿಯಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸಬೇಕು. ಹಾಗೂ 
ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಮತ್ತು ಅರ್ಜಿಗಳು ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ಷೇಮು ಅರ್ಜಿಯ 
ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಅರ್ಜಿಗಳನ್ನು ಮತ್ತು ಆಕ್ಷೇಪಣೆಗಳನ್ನು ಸ್ವೀಕರಿಸಲಾಗುವುದಿಲ್ಲ . 


ಎ. ಎಸ್ . ಪಾಟೀಲ್ 
ಕಾರ್ಮಿಕ ಪರಿಹಾರ ಆಯುಕ್ತರು ಮತ್ತು 
ಕಾರ್ಮಿಕ ಅಧಿಕಾರಿ, ಉಪ- ವಿಭಾಗ - 2 , ವಿಜಾಪೂರ 


P . R . 1408 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ ಡಿಸೆಂಬರ್ ೨೦ , ೨೦೧೨ 


೬೦೫೭ 


ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 

ಅಧಿಸೂಚನೆ 

ಸಂಖ್ಯೆ : ಕಸಂವಾಪ್ರ 38 ಕೆಎಂಯು 2010, ಬೆಂಗಳೂರು, ದಿನಾಂಕ : 21 -5 -2011 . 
ಕರ್ನಾಟಕ ಸರ್ಕಾರವು ಪರಿವಿಡಿಯಲ್ಲಿ ವಿವರಿಸಿರುವ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲ್ಲೂಕು ನಗರ ಹೋಬಳಿಯಲ್ಲಿ ಬಿದನೂರು ಶಿವಪ್ಪ ನಾಯಕರ ಮತ್ತು ವಂಶಸ್ಥರ ಸಮಾಧಿಗಳನ್ನು “ ಕರ್ನಾಟಕ ಪ್ರಾಚೀನ ಮತ್ತು 
ಐತಿಹಾಸಿಕ ಸ್ಮಾರಕ ಮತ್ತು ಪುರಾತತ್ವ ನಿವೇಶನಗಳು ಮತ್ತು ಅವಶೇಷಗಳ ಅಧಿನಿಯಮ 1961ರ ಕಲಂ 4(1) ರಡಿ ” (ಕರ್ನಾಟಕ ಆಕ್ಟ್ 1962) ರಾಜ್ಯ ಸಂರಕ್ಷಿತ ಪಾರಂಪರಿಕ ಸ್ಮಾರಕವನ್ನಾಗಿ ಘೋಷಿಸಲು ಅಭಿಪ್ರಾಯಪಟ್ಟು, ಅದರಂತೆ 
2011 ರ ಫೆಬ್ರವರಿ 10ನೇ ದಿನಾಂಕದ ಕರ್ನಾಟಕ ರಾಜ್ಯ ಪತ್ರದ “ ಭಾಗ -3 ” ರಲ್ಲಿ ದಿನಾಂಕ 17 -8 - 2010ರ ಅಧಿಸೂಚನೆ ಸಂಖ್ಯೆ ಕಸಂವಾಪ್ರ 38 ಕೆಎಂಯು 2010ನ್ನು ಪ್ರಕಟಿಸಿ, ಅದರಿಂದ ಬಾಧಿತರಾಗುವ ಎಲ್ಲಾ ವ್ಯಕ್ತಿಗಳಿಂದ 
ಆಕ್ಷೇಪಣೆಗಳನ್ನು ಆಹ್ವಾನಿಸಿ ಪ್ರಕಟಿಸಲಾಗಿದ್ದು, ಈ ಬಗ್ಗೆ ಯಾವುದೇ ಆಕ್ಷೇಪಣೆಗಳು ಸ್ವೀಕೃತವಾಗಿಲ್ಲದಿರುವುದರಿಂದ ಈಗ “ಕರ್ನಾಟಕ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳು ಮತ್ತು ಪುರಾತತ್ವ ಸ್ಥಳಗಳು ಮತ್ತು ಅವಶೇಷಗಳ 
ಅಧಿನಿಯಮ 1961ರ ಕಲಂ 4(3)” ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಪರಿವಿಡಿಯಲ್ಲಿ ವಿವರಿಸಿರುವ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲ್ಲೂಕು ನಗರ ಹೋಬಳಿಯಲ್ಲಿ ಬಿದನೂರು ಶಿವಪ್ಪ ನಾಯಕರ ಮತ್ತು ವಂಶಸ್ಥರ 
ಸಮಾಧಿಗಳನ್ನು “ ರಾಜ್ಯ ಸಂರಕ್ಷಿತ ಪಾರಂಪರಿಕ ಸ್ಮಾರಕ ” ವೆಂದು ಈ ಮೂಲಕ ಘೋಷಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಹೆಚ್ . ವಿ. ರಾಮಚಂದ್ರರಾವ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ, 

( ಆಡಳಿತ ಕನ್ನಡ) ( ಪ್ರ). 


ಪರಿವಿಡಿ 

(ಸಂಖ್ಯೆ : ಕಸಂವಾಪ್ರ 38 ಕೆಎಂಯು 2010 , ದಿನಾಂಕ : 21 - 5 - 2011) 
| ತಾಲ್ಲೂಕು | ಇರುವ ಸ್ಥಳ | ಸ್ಮಾರಕ /ಕಟ್ಟಡದ ಹೆಸರು | ಸಂರಕ್ಷಣೆಗೆ ಒಳಪಡಬಹುದಾದ | ವಿಸ್ತೀರ್ಣ | ಮೇರೆಗಳು 

ರೆವಿನ್ಯೂ ನಿವೇಶನ 

( ಅಡಿಗಳಲ್ಲಿ) 


ಜಿಲ್ಲೆ 


ಒಡೆತನ 


ಷರಾ 


6 


ಶಿವಮೊಗ್ಗ | ಹೊಸನಗರ | ಬೈಸ್ ಗ್ರಾಮ | ಕೆಳದಿ ಶಿವಪ್ಪ ನಾಯಕ ಒಟ್ಟು ಒಂಬತ್ತು (9) ( ಸಮಾಧಿಗಳು | ಅಂದಾಜು 

( ಸರ್ವೆ ನಂ . 2) | ಮತ್ತು ಅವರ ವಂಶಸ್ಥರ | ಒಂದರ ಪಕ್ಕದಲ್ಲೊಂದು ಅಂದಾಜು | 3.00 ಎಕರೆ 
ಸಮಾಧಿಗಳು 

5 ರಿಂದ 10 ಅಡಿ ದೂರ 
ದಲ್ಲಿರುತ್ತವೆ.) 


ಸರ್ಕಾರಿ ಜಾಗ | ಕ್ರಿ. ಶ. 17 ಮತ್ತು 18ನೇ ಶತಮಾನದಲ್ಲಿ ಕೆಳದಿಯ 

ಮೂರನೇಯ ರಾಜಧಾನಿ ಬಿದನೂರಿನಲ್ಲಿ ಆಳಿದ 
ಅರಸರು ಮತ್ತು ಅವರ ರಾಣಿಯ ಸಮಾಧಿಗಳು ( ಸ್ಥಳ 
ಹಳೆಯ ಮಠಕೊಪ್ಪ ಮಠ) 


ಹೆಚ್ . ವಿ . ರಾಮಚಂದ್ರರಾವ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ, 

( ಆಡಳಿತ ಕನ್ನಡ) ( ಪ್ರ). 


P . R . 1415 


೬೦೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೦, ೨೦೧೨ 

ಭಾಗ ೩ 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 

ಅಧಿಸೂಚನೆ 

ಸಂಖ್ಯೆ : ಕಸಂವಾಪ್ತ 149 ಕೆಎಂಯು 2011 , ದಿನಾಂಕ : 5 - 4 - 2012. 
ಕರ್ನಾಟಕ ಸರ್ಕಾರವು ಪರಿವಿಡಿಯಲ್ಲಿ ವಿವರಿಸಿರುವ ವಿಜಾಪುರ ನಗರದಲ್ಲಿರುವ ಚಬುಕ್ ಸವಾರನ ದರ್ಗಾವನ್ನು ರಾಜ್ಯ ಸಂರಕ್ಷಿತ ಸ್ಮಾರಕವೆಂದು ಘೋಷಿಸುವ ಬಗ್ಗೆ ಕರ್ನಾಟಕ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳು 
ಮತ್ತು ಪುರಾತತ್ವ ನಿವೇಶನಗಳು ಮತ್ತು ಅವಶೇಷಗಳು ಅಧಿನಿಯಮ 1961ರ ಕಲಂ 4 (1) ರ (ಕರ್ನಾಟಕ ಆಕ್ಸ್ ಆಫ್ 1962 ) ಅಡಿಯಲ್ಲಿ ರಾಜ್ಯ ಸಂರಕ್ಷಿತ ಸ್ಮಾರಕವನ್ನಾಗಿ ಘೋಷಿಸಲು ಅಭಿಪ್ರಾಯಪಟ್ಟಿದೆ. ಈ ಉದ್ದೇಶದಿಂದ ಸದರಿ 
ದೇವಸ್ಥಾನವನ್ನು ರಾಜ್ಯ ಸಂರಕ್ಷಿತ ಸ್ಮಾರಕವನ್ನಾಗಿ ಘೋಷಿಸಲು 60 ದಿನಗಳ ಅವಧಿಯೊಳಗೆ ಆಕ್ಷೇಪಣೆಗಳನ್ನು ಆಹ್ವಾನಿಸಲಾಗಿದೆ. ಈ ಸಂಬಂಧ ಕುರಿತಾದ ಆಕ್ಷೇಪಣೆಗಳನ್ನು ಸರ್ಕಾರದ ಕಾರ್ಯದರ್ಶಿಗಳು, ಕನ್ನಡ, ಸಂಸ್ಕೃತಿ ಮತ್ತು 
ವಾರ್ತಾ ಇಲಾಖೆ, ವಿಕಾಸ ಸೌಧ, ಬೆಂಗಳೂರು-560 001 . ಇವರಿಗೆ ಸಲ್ಲಿಸಬಹುದು. 


ಈ ಸ್ಮಾರಕವನ್ನು ರಾಜ್ಯ ಸಂರಕ್ಷಿತ ಸ್ಮಾರಕವೆಂದು ಘೋಷಿಸುವ ಬಗ್ಗೆ ಯಾವುದೇ ರೀತಿಯ ಆಕ್ಷೇಪಣೆಗಳು ಬಾಧಿತದಾರರಿಂದ ಮೇಲ್ಕಾಣಿಸಿದ ಅವಧಿಯೊಳಗೆ ರಾಜ್ಯ ಸರ್ಕಾರವು ಸ್ವೀಕರಿಸಿದಲ್ಲಿ ಸರ್ಕಾರವು ಅದನ್ನು 
ಪರಿಶೀಲಿಸಿ ಮುಂದಿನ ಕ್ರಮ ಕೈಗೊಳ್ಳುವುದು. ತಡವಾಗಿ ಸ್ವೀಕರಿಸಲಾಗುವ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್ . ಗೀತಾಕುಮಾರಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ, ( ಆಡಳಿತ ಕನ್ನಡ). 
ಪರಿವಿಡಿ 
( ಅಧಿಸೂಚನೆ ಸಂಖ್ಯೆ : ಕಸಂವಾಪ್ತ 149 ಕೆಎಂಯು 2011, ದಿನಾಂಕ : 5 - 4 - 2012) 


ವಿಸ್ತೀರ್ಣ 


ಒಡೆತನ 


- ಜಿಲ್ಲೆ | ತಾಲ್ಲೂಕು | ಇರುವ ಸ್ಥಳ | ಸ್ಮಾರಕ/ಕಟ್ಟಡದ 

ಹೆಸರು 


ಷರಾ 


ಮೇರೆಗಳು 
( ಚಕ್ಕುಬಂದಿ) 


1 


| 


2 


| 


3 


| 


4 


ಸಂರಕ್ಷಣೆಗೆ 
ಒಳಪಡಬಹುದಾದ ರೆವಿನ್ಯೂ 

ನಿವೇಶನ 
- 5 
ಈ ದರ್ಗಾ ರೆವಿನ್ಯೂ ಸರ್ವೆ 
ನಂ . 36 ಕ್ಷೇತ್ರ 24ಎ 25 
ಗುಂಟೆಯಲ್ಲಿದೆ. 


6 . 


8 . 


| 5345 ಚ. ಅ . | ಪೂರ್ವಕ್ಕೆ : 


ವಿಜಾಪೂ 
ರ ಜಿಲ್ಲೆ 


ವಿಜಾಪೂರ | ಮಹಾಲ 
ತಾಲ್ಲೂಕು ಬಾಗಾಯತ 

ಗ್ರಾಮ 


ಚಬುಕ್ 
ಸವಾರನ 


ದರ್ಗಾ 


ಚಬುಕ್ ಸವಾರನ 
ದರ್ಗಾದ ರೆವಿನ್ನೂ 
ಸರ್ವೆ ನಂ . 36, ಕ್ಷೇತ್ರ 
24 25 
ಗುಂಟೆಯಲ್ಲಿದೆ 


ಸರ್ವೆ ನಂ . 36ರ | ಈ ಸ್ಮಾರಕವು ಕರ್ನಾಟಕ ವಕ್ಸ್ | 17ನೇ ಶತಮಾನದ 
ಉಳಿದ ಭಾಗ ಮಂಡಳಿ, ಬೆಂಗಳೂರು, ಇವರ ಐತಿಹಾಸಿಕವಾಗಿ 
ಆಡಳಿತಕ್ಕೆ ಒಳಪಟ್ಟಿರುತ್ತದೆ. ಮಹತ್ವವುಳ್ಳ ದರ್ಗಾ 

ಆಗಿರುತ್ತದೆ. 
| ಸರ್ವೆ ನಂ . 31 | 
| ಸರ್ವೆ ನಂ . 37 | 

| 
| ಸರ್ವೆ ನಂ . 34 | 


( ಪಶ್ಚಿಮಕ್ಕೆ : 

ಉತ್ತರಕ್ಕೆ : 
15345 ಚ. ಅ. | ದಕ್ಷಿಣಕ್ಕೆ : 


| 


| 


| 


| ಒಟ್ಟು 


ಎನ್. ಗೀತಾಕುಮಾರಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ, ( ಆಡಳಿತ ಕನ್ನಡ). 


P . R . 1416 


ಭಾಗ ೩ ಕರ್ನಾಟಕ ರಾಜ್ಯಪತ್ರ , ಗುರುವಾರ ಡಿಸೆಂಬರ್ ೨೦ , ೨೦೧೨ 

೬೦೫೯ 
ಗೃಹ ಆಯುಕ್ತರು ಕರ್ನಾಟಕ ಗೃಹ ಮಂಡಳಿ , ಕಾವೇರಿ ಭವನ ಬೆಂಗಳೂರು 

ಭೂಸ್ವಾಧೀನ ಕಾಯ್ದೆ 33/ 91ರ ತಿದ್ದುಪಡಿ ಕಾಯ್ದೆ ಕಲಂ 4(1)ರ ಅನ್ವಯ 

ಅಧಿಸೂಚನೆ ಕ್ರಮಾಂಕ:ಕ.ಗೃ . ಮಂ . ಭೂ .ಸ್ವಾವಿ/ 02 /2012 - 13 ದಿನಾಂಕ : 19 - 11 -2012 . 
ಈ ಅಧಿಸೂಚನೆಯಲ್ಲಿ ನಮೂದಿಸಿರುವ ಜಮೀನುಗಳ ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ, ಕರ್ನಾಟಕ ಗೃಹ ಮಂಡಳಿ, ಮನೆ/ನಿವೇಶನದ ವಸತಿ ಯೋಜನೆಗೆ ಬೇಕಾಗುವುದೆಂದು ಗೃಹ ಆಯುಕ್ತರು, ಕರ್ನಾಟಕ ಗೃಹ 
ಮಂಡಳಿ, ಬೆಂಗಳೂರು ರವರಿಗೆ ಕಂಡುಬಂದಿದೆ. 

1991ನೇ ಸಾಲಿನ ಕರ್ನಾಟಕ ಭೂಸ್ವಾಧೀನ ಅಧಿನಿಯಮ 33ರಲ್ಲಿ ತಿದ್ದುಪಡಿಯಾದ 1894 ನೇ ಸಾಲಿನ ಭೂಸ್ವಾಧೀನ ಅಧಿನಿಯಮ 4(2)ನೇಯ ಪ್ರಕರಣದಲ್ಲಿ ವಿಹಿತವಾದ ಅಧಿಕಾರವನ್ನು ಉಪಯೋಗಿಸಲು ಗೃಹ 
ಆಯುಕ್ತರು, ಕರ್ನಾಟಕ ಗೃಹ ಮಂಡಳಿ , ಬೆಂಗಳೂರು ಇವರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಅಧಿಕಾರ ನೀಡಲಾಗಿದೆ. 

ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳ ಯಾವೊಬ್ಬ ವ್ಯಕ್ತಿಯು ಈ ಬಗ್ಗೆ ಆಕ್ಷೇಪಣೆ ಮಾಡುವುದಿದ್ದಲ್ಲಿ ಅಂತಹ ಆಕ್ಷೇಪಣೆಗಳನ್ನು ಈ ಅಧಿಸೂಚನೆಯು ಪ್ರಕಟಗೊಂಡ ತಾರೀಖಿನಿಂದ 30 ದಿಸವಗಳೊಳಗಾಗಿ 1991ನೇ ಇಸವಿ 
ಕರ್ನಾಟಕ ಅಧಿನಿಯಮ 33ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂಸ್ವಾಧೀನಾಧಿಕಾರಿಗಳು , ಕರ್ನಾಟಕ ಗೃಹ ಮಂಡಳಿ, ಬೆಂಗಳೂರು ಇವರಿಗೆ ಲಿಖಿತ ಮೂಲಕ ಅರ್ಜಿಗಳನ್ನು ತಲುಪಿಸತಕ್ಕದ್ದು . 

ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರ ಅಥವಾ ಬೇರೆ ಯಾವುದೇ ಅಧಿಕಾರಿಗೆ ಅಡಚಣೆಗಳನ್ನು ಉಂಟುಮಾಡುವುದಾಗಲೀ ಅಥವಾ ಅತಿಕ್ರಮಿಸುವುದಾಗಲಿ 
ಮಾಡಬಾರದೆಂದು ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳ ಎಲ್ಲರಿಗೂ ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಸದರಿ ಜಮೀನಿನ ವಿಲೇವಾರಿಗಾಗಿ ಮಾರಾಟ, ಗುತ್ತಿಗೆ, ಅಡಮಾನ , ಹಸ್ತಾಂತರ , ವಿನಿಮಯ, ಅಥವಾ ಇನ್ನಾವುದೇ ರೀತಿಯ 
ಒಪ್ಪಂದಗಳನ್ನು ಅಥವಾ ಯಾವೂಂದು ವೆಚ್ಚ, ಯಾವ ಅಭಿವೃದ್ಧಿಗಳನ್ನು ಈ ಅಧಿಸೂಚನೆ ಪ್ರಕಟವಾದ ನಂತರ ಗೃಹ ಆಯುಕ್ತರು ಇವರ ಮಂಜೂರಾತಿಯನ್ನು ಪಡೆಯದೆ ಮಾಡಿದ ಪಕ್ಷದಲ್ಲಿ ಅಂತಿಮವಾಗಿ ಅಧಿಕೃತ ಸಂಗ್ರಹಣೆ 
ಮಾಡಲಾಗುವ ಸದರಿ ಜಮೀನಿನ ಅಂತಹ ಭೂ ಪರಬಾರೆಯ ಪರಿಹಾರವನ್ನು ನಿರ್ಧರಿಸಲು ಅಧಿಕಾರಿಯಿಂದ ಸದರಿ ಅಧಿನಿಯಮದ 24ನೇ ಪ್ರಕರಣದ ಮೇರೆಗೆ ಉಪೇಕ್ಷಿಸಲಾಗುವುದು. 


ಸದರಿ ಜಮೀನಿನ ಒಂದು ನಕ್ಷೆಯನ್ನು ವಿಶೇಷ ಭೂಸ್ವಾಧೀನಾಧಿಕಾರಿಗಳು , ಕರ್ನಾಟಕ ಗೃಹ ಮಂಡಳಿ, ಬೆಂಗಳೂರು ಇವರ ಕಾರ್ಯಾಲಯದಲ್ಲಿ 24ನೇ ಪರಿಶೀಲನೆಗಾಗಿ ಇಡಲಾಗಿದೆ . 


ಪರಿಶಿಷ್ಟ 


ಜಿಲ್ಲೆ: ಯಾದಗಿರ. 


ತಾಲ್ಲೂಕು: ಯಾದಗಿರ. 


ಹೋಬಳಿ: ಗುರುಮಿಠಕಲ್ . 


ಗ್ರಾಮ : ಗುರುಮಿಠಕಲ್. 


ಚಕ್ಕುಬಂದಿ 


* 
) 
9 


ಖಾತೆದಾರರ ಹೆಸರು 


ಅನುಭವದಾರರ ಹಸರು 


ಸರ್ವೆ ನಂ | 


ತರಹೆ 


ಬೇಕಾದ 
ಜಮೀನಿನ 
ವಿಸ್ತೀರ್ಣ 
ಎ . ಗುಂ . 


ಆಕಾರ 
ರೂ ಪೈ 


ಪೂರ್ವ ಪಶ್ಚಿಮ | ಉತ್ತರ | 
ಸರ್ವೆ ನಂ . | ಸರ್ವೆ ನಂ . | ಸರ್ವೆ ನಂ . | 


ದಕ್ಷಿಣ 


ಸರ್ವೆ ನಂ . 


ಹಬೀಬ್ ಅಹ್ಮದ್ ತಂ ಶೇಖದಸ್ತಗಿರ್ 


ಹಬೀಬ್ ಅಹ್ಮದ್ ತಂ ಶೇಖದಸ್ತಗಿರ್ 


| 


32 / 


ಖುಷಿ | 30 , 31 | 


33 


| 


80 


|1 


32 / 2 


1 - 16 


2 - 20 


೬೦೬೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೦, ೨೦೧೨ 


ಭಾಗ ೩ 


ಚಕ್ಕುಬಂದಿ 


ಆಕಾರ 


૪(બ 


ಖಾತೆದಾರರ ಹೆಸರು 


ಅನುಭವದಾರರ ಹಸರು 


ಸರ್ವೆ ನಂ . 


ತರಹ 


ಬೇಕಾದ 
ಜಮೀನಿನ 
ವಿಸ್ತೀರ್ಣ 
ಎ. ಗುಂ . 


ರೂ 


ಪೈ 


ಪೂರ್ವ ಪಶ್ಚಿಮ | ಉತ್ತರ 
ಸರ್ವೆ ನಂ . | ಸರ್ವೆ ನಂ . | ಸರ್ವೆ ನಂ . 


ದಕ್ಷಿಣ 
ಸರ್ವೆ ನಂ . 


11 - 04 


32 /2 


| ಖುಷಿ | 


30, 31 


( 


33 


| 320 


ನಾರಾಯಣಪೂರ 
ಗ್ರಾಮದ ಸೀಮೆ 


16 - 43 


0 - 10 ( ಖ ) 


ರಾಮಪ್ಪ ತಂ ನರಸಪ್ಪ ಗಾಡ್ಗುಲ 
ಊಶಪ್ಪ ತಂ ನರಸಪ್ಪ ಗಾಡ್ಡುಲ 
ನರಸಪ್ಪ ತಂ ಸಾಬಣ್ಣ 
ನರಸಪ್ಪ ತಂ ದೋಡ್ಡ ನರಸಪ್ಪ 
ಆನಂತಮ್ಮ ಗಂ ಹಣಮಂತು 
ಸಾಯಬಣ್ಣ ತಂ ನರಸಪ್ಪ 
ಸಾಯಿ ರೆಡ್ಡಿ ತಂ ಮಲ್ಲರೆಡ್ಡಿ 
ಸ ಬಸ್ಸರೆಡ್ಡಿ ತಂ ಈರಾರೆಡ್ಡಿ 
ದೊ . ಬಸ್ಸರೆಡ್ಡಿ ತಂ ಈರಾರೆಡ್ಡಿ 
ಸುದರ್ಶನರೆಡ್ಡಿ ತಂ ಆಶರೆಡ್ಡಿ ಕೋಸ್ಥಿ 
ಭಿನ್ನರೆಡ್ಡಿ ತಂ ಲಕ್ಷ್ಮಪ್ಪಕೋಸಗಿ 


ರಾಮಪ್ಪ ತಂ ನರಸಪ್ಪ ಗಾಡ್ಡುಲ 
ಊಶಪ್ಪ ತಂ ನರಸಪ್ಪ ಗಾಡ್ಗುಲ 
ನರಸಪ್ಪ ತಂ ಸಾಬಣ್ಣ 
ನರಸಪ್ಪ ತಂ ದೋಡ್ಡ ನರಸಪ್ಪ 
ಆನಂತಮ್ಮ ಗಂ ಹಣಮಂತು 
ಸಾಯಬಣ್ಣ ತಂ ನರಸಪ್ಪ 
ಸಾಯಿರೆಡ್ಡಿ ತಂ ಮಲ್ಲರೆಡ್ಡಿ 
ಈರಾರೆಡ್ಡಿ ತಂ ಮಲ್ಲರೆಡ್ಡಿ 
ಬಸ್ಪರೆಡ್ಡಿ ತಂ ಈರಾರೆಡ್ಡಿ 
ದೊ . ಬಸ್ಸರೆಡ್ಡಿ ತಂ ಈರಾರೆಡ್ಡಿ 
ಸುದರ್ಶನರೆಡ್ಡಿ ತಂ ಆಶರೆಡ್ಡಿ ಕೋಸ್ಥಿ 
ಬಿಮ್ಮರೆಡ್ಡಿ ತಂ ಲಕ್ಷ್ಮಪ್ಪ 
ಸುದರ್ಶನರೆಡ್ಡಿ ತಂ ಆಶರೆಡ್ಡಿ ಕೋಸ್ಥಿ 
ಬಿಮ್ಮರೆಡ್ಡಿ ತಂ ಲಕ್ಷ್ಮಪ್ಪ ಕೋಸಗಿ 


11 - 27 


| 


33 


ಖುಷಿ 


32 


| 


34 


79 . 


ನಾರಾಯಣಪೂರ 
ಗ್ರಾಮದ ಸೀಮೆ 


18 - 38 


0 - 09 ( ಖ ) 


ಸುದರ್ಶನರೆಡ್ಡಿ ತಂ ಆಶರೆಡ್ಡಿ ಕೋಸ್ಥಿ. 
3 | ಭಿಮ್ಮರೆಡ್ಡಿ ತಂ ಲಕ್ಷ್ಮಪ್ಪಕೋಸಗಿ 


12 - 35 


| 


79 


| ಖುಷಿ | 


80 


| 


78 


| 


74 


| 


33 


20 - 22 


1 - 06 


ಸುದರ್ಶನರೆಡ್ಡಿ ತಂ ಆಶರೆಡ್ಡಿ ಕೋಸ್ಥಿ. 
4 | ಭಿಮ್ಮರೆಡ್ಡಿ ತಂ ಲಕ್ಷ್ಮಪ್ಪ ಕೋಸಗಿ 


ಸುದರ್ಶನರೆಡ್ಡಿ ತಂ ಆಶರೆಡ್ಡಿ ಕೋಸ್ಥಿ. 
ಭಿನ್ನರೆಡ್ಡಿ ತಂ ಲಕ್ಷ್ಮಪ್ಪ ಕೋಸಗಿ 


| ಖುಷ್ಠಿ | 81,85 


| 


79 


| 


14 


|| 


7 - 39 
0 - 18 ( ಖ ) 


13 - 49 


ಒಟ್ಟು 


45 - 01 
2 - 03( ಖ ) 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೦, ೨೦೧೨ 


೬೦೬೧ 


ಘೋಷ್ಟಾರೆ 


ತರಹ 


ಎಕರೆ ಗುಂಟೆ 


ಖುಷಿ 


45 - 01 


ಖರಾಬ 


2 - 03 


ಒಟ್ಟು 


47 - 04 


ಆಯುಕ್ತರು 
ಕರ್ನಾಟಕ ಗೃಹ ಮಂಡಳಿ 
ಕಾವೇರಿ ಭವನ, ಬೆಂಗಳೂರು 


P . D . 113 


ಗೃಹ ಆಯುಕ್ತರು ಕರ್ನಾಟಕ ಗೃಹ ಮಂಡಳಿ, ಕಾವೇರಿ ಭವನ ಬೆಂಗಳೂರು 


ಭೂಸ್ವಾಧೀನ ಕಾಯ್ದೆ 33 / 91ರ ತಿದ್ದುಪಡಿ ಕಾಯ್ದೆ ಕಲಂ 4(1)ರ ಅನ್ವಯ 

ಅಧಿಸೂಚನೆ ಕ್ರಮಾಂಕ:ಕ.ಗೃ. ಮಂ . ಭೂ . ಸ್ವಾ.ವಿ / 03 / 2012 - 13 ದಿನಾಂಕ: 16 - 11- 2012. 
ಈ ಅಧಿಸೂಚನೆಯಲ್ಲಿ ನಮೂದಿಸಿರುವ ಜಮೀನುಗಳ ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ, ಕರ್ನಾಟಕ ಗೃಹ ಮಂಡಳಿ, ಮನೆ/ನಿವೇಶನದ ವಸತಿ ಯೋಜನೆಗೆ ಬೇಕಾಗುವುದೆಂದು ಗೃಹ ಆಯುಕ್ತರು, ಕರ್ನಾಟಕ ಗೃಹ 
ಮಂಡಳಿ , ಬೆಂಗಳೂರು ರವರಿಗೆ ಕಂಡುಬಂದಿದೆ. 


1991ನೇ ಸಾಲಿನ ಕರ್ನಾಟಕ ಭೂಸ್ವಾಧೀನ ಅಧಿನಿಯಮ 33ರಲ್ಲಿ ತಿದ್ದುಪಡಿಯಾದ 1894 ನೇ ಸಾಲಿನ ಭೂಸ್ವಾಧೀನ ಅಧಿನಿಯಮ 4 ( 2 )ನೇಯ ಪ್ರಕರಣದಲ್ಲಿ ವಿಹಿತವಾದ ಅಧಿಕಾರವನ್ನು ಉಪಯೋಗಿಸಲು ಗೃಹ 
ಆಯುಕ್ತರು, ಕರ್ನಾಟಕ ಗೃಹ ಮಂಡಳಿ , ಬೆಂಗಳೂರು ಇವರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಅಧಿಕಾರ ನೀಡಲಾಗಿದೆ. 

ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳ ಯಾವೊಬ್ಬ ವ್ಯಕ್ತಿಯು ಈ ಬಗ್ಗೆ ಆಕ್ಷೇಪಣೆ ಮಾಡುವುದಿದ್ದಲ್ಲಿ ಅಂತಹ ಆಕ್ಷೇಪಣೆಗಳನ್ನು ಈ ಅಧಿಸೂಚನೆಯು ಪ್ರಕಟಗೊಂಡ ತಾರೀಖಿನಿಂದ 30 ದಿಸವಗಳೊಳಗಾಗಿ 1991ನೇ ಇಸವಿ 
ಕರ್ನಾಟಕ ಅಧಿನಿಯಮ 33ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂಸ್ವಾಧೀನಾಧಿಕಾರಿಗಳು, ಕರ್ನಾಟಕ ಗೃಹ ಮಂಡಳಿ, ಬೆಂಗಳೂರು ಇವರಿಗೆ ಲಿಖಿತ ಮೂಲಕ ಅರ್ಜಿಗಳನ್ನು ತಲುಪಿಸತಕ್ಕದ್ದು . 

ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರ ಅಥವಾ ಬೇರೆ ಯಾವುದೇ ಅಧಿಕಾರಿಗೆ ಅಡಚಣೆಗಳನ್ನು ಉಂಟುಮಾಡುವುದಾಗಲೀ ಅಥವಾ ಅತಿಕ್ರಮಿಸುವುದಾಗಲಿ 
ಮಾಡಬಾರದೆಂದು ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳ ಎಲ್ಲರಿಗೂ ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಸದರಿ ಜಮೀನಿನ ವಿಲೇವಾರಿಗಾಗಿ ಮಾರಾಟ, ಗುತ್ತಿಗೆ, ಅಡಮಾನ, ಹಸ್ತಾಂತರ , ವಿನಿಮಯ, ಅಥವಾ ಇನ್ನಾವುದೇ ರೀತಿಯ 
ಒಪ್ಪಂದಗಳನ್ನು ಅಥವಾ ಯಾವೂಂದು ವೆಚ್ಚ, ಯಾವ ಅಭಿವೃದ್ದಿಗಳನ್ನು ಈ ಅಧಿಸೂಚನೆ ಪ್ರಕಟವಾದ ನಂತರ ಗೃಹ ಆಯುಕ್ತರು ಇವರ ಮಂಜೂರಾತಿಯನ್ನು ಪಡೆಯದೆ ಮಾಡಿದ ಪಕ್ಷದಲ್ಲಿ ಅಂತಿಮವಾಗಿ ಅಧಿಕೃತ ಸಂಗ್ರಹಣೆ 
ಮಾಡಲಾಗುವ ಸದರಿ ಜಮೀನಿನ ಅಂತಹ ಭೂ ಪರಬಾರೆಯ ಪರಿಹಾರವನ್ನು ನಿರ್ಧರಿಸಲು ಅಧಿಕಾರಿಯಿಂದ ಸದರಿ ಅಧಿನಿಯಮದ 24ನೇ ಪ್ರಕರಣದ ಮೇರೆಗೆ ಉಪೇಕ್ಷಿಸಲಾಗುವುದು. 

ಸದರಿ ಜಮೀನಿನ ಒಂದು ನಕ್ಷೆಯನ್ನು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಕರ್ನಾಟಕ ಗೃಹ ಮಂಡಳಿ , ಬೆಂಗಳೂರು ಇವರ ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ . 


೬೦೬೨ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೦, ೨೦೧೨ 
ಜಿಲ್ಲೆ: ಯಾದಗಿರ. 

ತಾಲ್ಲೂಕು: ಯಾದಗಿರ. 


ಹೋಬಳಿ: ಯಾದಗಿರ. 


ಗ್ರಾಮ : ಯಾದಗಿರ ಬಿ . 


ಚಕ್ಕುಬಂದಿ 


೫ 
) 


ಸರ್ವೆ 


ಖಾತೆದಾರರ ಹೆಸರು 


ಅನುಭವದಾರರ ಹೆಸರು 


ತರಹ 


ನಂ 


ಬೇಕಾದ 
ಜಮೀನಿನ 
ವಿಸ್ತೀರ್ಣ 
ಎ - ಗುಂ 


ಆಕಾರ 
ರೂ ಪೈ 


ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
ಸರ್ವೆ ನಂ . | ಸರ್ವೆ ನಂ . | ಸರ್ವೆ ನಂ . | ಸರ್ವೆ ನಂ . 


18 - 33 


ಸಿದ್ದಪ್ಪ ತಂ . ವೀರಪಾಕ್ಷಪ್ಪ 


484 


ಖುಷಿ 


559 , 560 


556 


557 


485 


29 - 57 


0 - 18 ( ಕಿ) 


2 . 


ಸಿದ್ದಪ್ಪ ತಂ . ವಿರಪಾಕ್ಷಪ್ಪ ಅವೆಂಟಿ 
ಅವಿಭಕ್ತ ಕುಟುಂಬದ ಕರ್ತ.. 
ಬಸವರಾಜ ತಂ , ಹಣಮಂತ್ರಾಯ ಕುರಕುಂದಿ 
ಮಲ್ಲರಡ್ಡಿ ತಂ , ಹಣಮಂತ್ರಾಯ 
ಮಹಿಪಾಲರೆಡ್ಡಿ ತಂ , ಹಣಮಂತ್ರಾಯ 
ಸೋಮರಡ್ಡಿ ತಂ , ಹಣಮಂತ್ರಾಯ 


ಬಸವರಾಜ ತಂ , ಹಣಮಂತ್ರಾಯ 
ಮಲ್ಲರಡ್ಡಿ ತಂ , ಹಣಮಂತ್ರಾಯ 
ಮಹಿಪಾಲರೆಡ್ಡಿ ತಂ , ಹಣಮಂತ್ರಾಯ 
ಸೋಮರಡ್ಡಿ ತಂ , ಹಣಮಂತ್ರಾಯ 


| 485 | ಖುಷಿ | 


483 


| 


487 


_ 484 


| 


486 


| 


13 - 15 


23 -42 


3 


. 


477 . 


ಶಂಕರಗೌಡ ತಂ . ಬಸಪ್ಪ 
ಯಮನಮ ಸಿದ್ರಾಮರಡ್ಡಿ ಕುರಕುಂದಿ. 


486 


| ಖುಷಿ | 


482 


_487 


| 


485 


15 - 32 


17 - 65 


478,479 


- 4 


ಶಂಕರಗೌಡ ತಂ . ಬಸಪ್ಪ 
ಯಮನಮ ಗಂ . ಸಿದ್ರಾಮರಡ್ಡಿ ಕುರಕುಂದಿ. 
ಶರಣಮ್ಮ ಗಂ ವಿರಪಾಕ್ಷಪ್ಪ 
ಮಲ್ಲಣ್ಣಗೌಡ ತಂ . ವಿರಪಾಕ್ಷಪ್ಪ 
ರಾಜಶೇಖರ ತಂ . ವಿರಪಾಕ್ಷಪ್ಪ 
ಚಂದ್ರಾಮ್ಮ ಗಂ . ವಿರಪಾಕ್ಷಪ್ಪ 
ಮಲ್ಲರಡ್ಡಿ ತಂ . ವಿರಪಾಕ್ಷಪ್ಪ 
ಶರಣಮ್ಮ ಗಂ ವಿರಪಾಕ್ಷಪ್ಪ 
ಮಲ್ಲಣ್ಣಗೌಡ ತಂ . ವಿರಪಾಕ್ಷಪ್ಪ 
ರಾಜಶೇಖರ ತಂ . ವಿರಪಾಕ್ಷಪ್ಪ 
ಚಂದ್ರಾಮ್ಮ ಗಂ . ವಿರಪಾಕ್ಷಪ್ಪ 
ಮಲ್ಲರಡ್ಡಿ ತಂ . ವಿರಪಾಕ್ಷಪ್ಪ 
ಶರಣಮ್ಮ ಗಂ ವಿರಪಾಕ್ಷಪ್ಪ 
ಮಲ್ಲಣ್ಣಗೌಡ ತಂ . ವಿರಪಾಕ್ಷಪ್ಪ 
ರಾಜಶೇಖರ ತಂ . ವಿರಪಾಕ್ಷಪ್ಪ 
ಚಂದ್ರಾಮ್ಮ ಗಂ . ವಿರಪಾಕ್ಷಪ್ಪ 
ಮಲ್ಲರಡ್ಡಿ ತಂ . ವಿರಪಾಕ್ಷಪ್ಪ 


ಶರಣಮ್ಮ ಗಂ ವಿರಪಾಕ್ಷಪ್ಪ 
ಮಲ್ಲಣ್ಣಗೌಡ ತಂ . ವಿರಪಾಕ್ಷಪ್ಪ 
ರಾಜಶೇಖರ ತಂ . ವಿರಪಾಕ್ಷಪ್ಪ 
ಚಂದ್ರಾಮ್ಮ ಗಂ . ವಿರಪಾಕ್ಷಪ್ಪ 
ಮಲ್ಲರಡ್ಡಿ ತಂ . ವಿರಪಾಕ್ಷಪ್ಪ 
ಚಂದ್ರಮ್ಮ 


487 | ಖುಷಿ | 485 , 486 | 


489 , 488, 

476 


| 556, 489 | 


477 


| 


17 - 33 


| 31 - 20 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೦, ೨೦೧೨ 


೬೦೬೩ 


ಚಕ್ಕುಬಂದಿ 


ಆಕಾರ 


( 


ಖಾತೆದಾರರ ಹೆಸರು 


ಅನುಭವದಾರರ ಹೆಸರು 


ಸರ್ವೆ 
ನಂ 


ತರಹ 


ಬೇಕಾದ 
ಜಮೀನಿನ 
ವಿಸ್ತೀರ್ಣ 
ಎ - ಗುಂ 


ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
ಸರ್ವೆ ನಂ . | ಸರ್ವೆ ನಂ . | ಸರ್ವೆ ನಂ . | ಸರ್ವೆ ನಂ . 


ಸಿದ್ದಪ್ಪ ತಂದೆ ವೀರಪಾಕ್ಷಪ್ಪ ಅವಂಟಿ 
ಅವಿಭಕ್ತ ಕುಟುಂಬದ ಕರ್ತ. 


ಸಿದ್ದಪ್ಪ ತಂದೆ ವೀರಪಾಕ್ಷಪ್ಪ ಅವಂಟಿ 


556 . 


ಖುಷಿ 


484 


555 ,489 


| 


557 


| 


487 


21 . 04 


14 - 66 


6 


. 


ಬಸಪ್ಪ ತಂದೆ ಶರಣಪ್ಪ 
ಎಲ್ಲಮ್ಮ ಗಂಡ ಭೀಮಪ್ಪ 


21 - 01 


ಬಸಪ್ಪ ತಂದೆ ಶರಣಪ್ಪ 
ಆನಂದ ಕುಮಾರ ತಂದೆ ಶುಬಶ್ಚಂದ್ರ ರಡಿ 
ಲಕ್ಷ್ಮಣ ತಂದೆ ಸಣ ಹಣಮಂತ 
ಸಣ ಭೀಮಪ್ಪ ತಂದೆ ಸಣ ಹಣಮಂತ 
ರಾಜಪ್ಪ ತಂದೆ ಸಣ ಹಣಮಂತ 

| 557 | ಖುಷಿ | 
ಈಜಪ್ಪ ತಂದೆ ಸಣ ಹಣಮಂತ 
ಸಿದ್ದಪ್ಪ ತಂದೆ ಮಲ್ಲಪ್ಪ 
ಶ್ರೀಮತಿ ಮಹಾದೇವಮ್ಮ ಗಂಡ ಸಾಯಬಣ್ಣ 


558 


| 


554 


| 


149 


556,484 | 


1 - 03( ಖ ) 


| 


ಲಕ್ಷ್ಮಣ ತಂದೆ ಸಣ ಹಣಮಂತ 
ಸಣ ಭೀಮಪ್ಪ ತಂದೆ ಸಣ ಹಣಮಂತ 
ರಾಜಪ್ಪ ತಂದೆ ಸಣ ಹಣಮಂತ 
ಈಜಪ್ಪ ತಂದೆ ಸಣ ಹಣಮಂತ 
ರಾಜಪ್ಪ ತಂದೆ ಸಣ ಹಣಮಂತ 
ಆನಂದ ಕುಮಾರ ತಂದೆ ಶುಬಶ್ಚಂದ್ರ ರಡಿ 
ಸಿದ್ದಪ್ಪ ತಂದೆ ಮಲ್ಲಪ್ಪ 
ಭೀಮಪ್ಪ ತಂದೆ ಬಸಪ್ಪ 
ಶ್ರೀಮತಿ ಮಹಾದೇವಮ್ಮ ಗಂಡ ಸಾಯಬಣ್ಣ 


31 - 76 


| ರೇಲ್ವಕ್ಕೆ ಹೋಗಿದ ಜಮೀನು 
ಚಕ್ರಪಾಣಿ ತಂದೆ ನಾರಯಣರಾವ್ 
ನಜಮೂದೀನ ತಂದೆ ರುಕ್ಮೂಧೀನ 
ತಮ್ಮಯ್ಯ ತಂದೆ ಸಣ್ಣ ಹಣಮಂತ 
ನೀಜಗುಣ ತಂದೆ ಬಸಪ್ಪ ಯಾದಗಿರ 


ಕುಸ್ತಬಾಯಿ ಗಂ . ನಾರಾಯಣರಾವ 
ರೇಲ್ವಕ್ಕೆ ಹೋಗಿದ ಜಮೀನು 
ಚಕ್ರಪಾಣಿ ತಂದೆ ನಾರಯಣರಾವ್ 
ನಜಮೂದೀನ ತಂದೆ ರುಕ್ಮೂಧೀನ 
ತಮ್ಮಯ್ಯ ತಂದೆ ಸಣ್ಣ ಹಣಮಂತ 
ನೀಜಗುಣ ತಂದೆ ಬಸಪ್ಪ ಯಾದಗಿರ 


| 558 | 


ಖುಷಿ | 


589 


| 


557 


| 


148,149 


| 


559 


| 


14 - 23 


| 17 - 65 


೬೦೬೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೦, ೨೦೧೨ 


ಭಾಗ ೩ 


ಚಕ್ಕುಬಂದಿ 


೫) 


ಆಕಾರ 


ಖಾತೆದಾರರ ಹೆಸರು 


ಅನುಭವದಾರರ ಹೆಸರು 


ಸರ್ವೆ 
ನಂ 


ತರಹ 


ಬೇಕಾದ 
ಜಮೀನಿನ 
ವಿಸ್ತೀರ್ಣ 
ಎ - ಗುಂ 


| ಈ 


ಪೈ 


ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
ಸರ್ವೆ ನಂ . | ಸರ್ವೆ ನಂ . | ಸರ್ವೆ ನಂ . | ಸರ್ವೆ ನಂ . 


| 


8 


. 


13 - 27 


ದೊಡ್ಡ ಮಲ್ಲಪ್ಪ ತಂದೆ ದೊಡ್ಡ ಹಣಮಂತ 
ದ್ಯಾವಪ್ಪ ತಂದೆ ದೊಡ್ಡ ಹಣಮಂತ 
ಸಾಬ್ಬಣ್ಣ ತಂದೆ ಮಲ್ಲಪ್ಪ 
ಬಾಲಪ್ಪ ತಂದೆ ಸಣ ಹಣಮಂತ 
ಮಾನಪ್ಪ ತಂದೆ ಹಣಮಂತ 
ರೇಲ್ವಕ್ಕೆ ಹೋಗಿದ ಜಮೀನು 
ಭೀಮಣ್ಣ ತಂ . ಮಲ್ಲಯ್ಯ 
ಹಂಪಣ್ಣ ಮಲ್ಲಯ್ಯ 
ಕಮಲಮ್ಮ ಗಂ ಲಚಮಯ್ಯ 
ಗುಲಾಮ ಜೀಲಾನಿ ತಂ . ಅಬ್ದುಲ ವಾಹಿದ 


559 | ಖುಷಿ | 


561 


484 


| 


558 


| 


560 


ದೊಡ್ಡ ಮಲ್ಲಪ್ಪ ತಂದೆ ದೊಡ್ಡ ಹಣಮಂತ 
ದ್ಯಾವಪ್ಪ ತಂದೆ ದೊಡ್ಡ ಹಣಮಂತ 
ಸಾಬ್ಬಣ್ಣ ತಂದೆ ಮಲ್ಲಪ್ಪ 
ಬಾಲಪ್ಪ ತಂದೆ ಸಣ ಹಣಮಂತ 
ಮಾನಪ್ಪ ತಂದೆ ಹಣಮಂತ 
ರೇಲ್ವಕ್ಕೆ ಹೋಗಿದ ಜಮೀನು 
ಭೀಮಣ್ಣ ತಂ . ಮಲ್ಲಯ್ಯ 
ಹಂಪಣ್ಣ ಮಲ್ಲಯ್ಯ 
ಕಮಲಮ್ಮ ಗಂ ಲಚಮಯ್ಯ 
ಗುಲಾಮ ಜೀಲಾನಿ ತಂ . ಅಬ್ದುಲ ವಾಹಿದ | 
| ಮಂಗಮ್ಮ ಗಂ ರಾಮಕೃಷ್ಣ 


7 - 66 


0 - 06 ( ಖ ) 


ಮಂಗಮ್ಮ ಗಂ ರಾಮಕೃಷ್ಣ 


560 | 


ಖುಷಿ | 


561 


484 


| 


559 


483 


20 - 39 


13 - 20 | 
0 - 27( ಖ ) 
149 - 28 
2 -14( ಖ ) 


ఒట్టు 


ಘೋಷ್ಟಾರೆ 


ತರಹ 


ಎಕರೆ - ಗುಂಟೆ 


ಖುಷಿ 
ಖರಾಬ 


149 - 28 
2 - 14 


ಒಟ್ಟು 


152 - 02 


ಆಯುಕ್ತರು 
ಕರ್ನಾಟಕ ಗೃಹ ಮಂಡಳಿ 
ಕಾವೇರಿ ಭವನ, ಬೆಂಗಳೂರು 


P . D . 110 


